ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


సృసూచతాం 


ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಪಾಲಹಳ್ಳಿ ವಿಶ್ವನಾಥ್ 


< 


> 


ಇಂಡಿಗೋ 


PR Vishwanath 

26 . 4 , 2015 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


M 


ಸಪ ಸ್ಟೆಟೊ 


ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಪಾಲಹಳ್ಳಿ ವಿಶ್ವನಾಥ್ 

ವಿಶ್ರಾಂತ ಪ್ರಾಧ್ಯಾಪಕರು 
ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ, 
( ಟಿ. ಐ . ಎಫ್. ಆರ್.) ಮುಂಬಯಿ 
ಭಾರತೀಯ ಖಭೌತ ಸಂಸ್ಥೆ 
( ಐ . ಐ . ಎ .), ಬೆಂಗಳೂರು 


ಇಂಡಿಗೊ 


PAPA PLUTO - VYGNANIKALEKHANAGALA SANGRAHA ( A collection 
of popular science articles) in Kannada by Palahalli Vishwanath 
Published by : INDIGO Multimedia, # 10 / 1 , 11th Main Road , Prakashnagar , 
Bangalore - 560021 . 


ಹಕ್ಕುಗಳು 


: 


ಲೇಖಕರದು 


ಮೊದಲ ಮುದ್ರಣ : 


2015 


ಪುಟಗಳು 


120 


ಆಕಾರ 


1 / 8 ಡೆಮಿ 


ಕಾಗದದ ಗುಣಮಟ್ಟ : 


80 ಜಿಎಸ್ಎಂ ಮ್ಯಾಪ್ ಲಿಥೋ 


ಪ್ರತಿಗಳು 


1000 


ಬೆಲೆ 


ರೂ . 90 / 


ಅನಂತ್ ಡಿ. ಎ . 


ಪುಸ್ತಕ ವಿನ್ಯಾಸ 
ಮುಖಪುಟ ಚಿತ್ರ 


: 
: 


ನಾಸಾ ಮತ್ತು ಅಂತರ್ಜಾಲದ ಕೃಪೆ 


ಸಲಹೆ - ಸಹಕಾರ 
ಡಾ . ಎಸ್. ಬಾಲಚಂದ್ರರಾವ್ 
ಪ್ರೊ . ಎಚ್. ಆರ್. ರಾಮಕೃಷ್ಣರಾವ್ 
ಕೆ. ಸುಬ್ರಹ್ಮಣ್ಯ 
ಮುದ್ರಣ 

ವಾಸವಿ ಗ್ರಾಫಿಕ್ಸ್ 
ಮಂಜುನಾಥ ನಗರ , ಬೆಂಗಳೂರು 


ಅರ್ಪಣೆ 


ಕಳೆದ ಶತಮಾನದ ಪೂರ್ವಾರ್ಧದ 

ಪ್ರಮುಖ ಕನ್ನಡ ದಿನಪತ್ರಿಕೆ | 


ತಾಯಿನಾಡು ಏನ 


ನೆನಪಿಗೆ 
ಕೃತಜ್ಞತೆಗಳಿಂದ 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಮೊದಲ ಮಾತುಗಳು 


ಈ ಪುಸ್ತಕ ಕಳೆದ ಕೆಲವು ವರ್ಷಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ಬರೆದ ಲೇಖನಗಳ 
ಸಂಗ್ರಹ. ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಲೇಖನಗಳಲ್ಲಿ ಜಾಗದ ಅಭಾವದಿಂದಾಗಿ 
ಹಲವಾರು ಮಿತಿಗಳು ಇರುತ್ತವೆ. ಪದಗಳ ಸಂಖ್ಯೆಯಿಂದ ಮೊದಲ ಮಿತಿ ಬರುತ್ತದೆ ; 
೮೦೦- ೯೦೦ ಪದಗಳಲ್ಲಿ ವಿಷಯವನ್ನು ತಿಳಿಸಬೇಕು. ಆದ್ದರಿಂದ ಅದು ಒಂದು 
ರೀತಿಯ ಸವಾಲಾಗಿದ್ದು ಕೆಲವು ಬಾರಿ ಮಾತ್ರ ಆ ವಿಷಯಕ್ಕೆ ಪೂರ್ಣ ನ್ಯಾಯ 
ದೊರಕಬಹುದು. ಪತ್ರಿಕೆಗಳಲ್ಲಿ ಜಾಗದ ಮಿತಿಯಿಂದ ಚಿತ್ರಗಳನ್ನು ಹಾಕಲಾಗುವುದಿಲ್ಲ 
ಎನ್ನುವುದು ಮತ್ತೊಂದು ಕುಂದು, ಖಗೋಳ ವಿಜ್ಞಾನದಂತಹ ಕ್ಷೇತ್ರದಲ್ಲಿ ಈ 
ಕೊರತೆಯಿಂದ ವಿಷಯದ ಸಂವಹನ ಮತ್ತೂ ಸಂಕುಚಿತವಾಗುತ್ತದೆ. ಈ 
ಕೊರತೆಗಳನ್ನು ಸರಿಪಡಿಸಲು ( ೧ ) ಲೇಖನಗಳಲ್ಲಿ ಕೆಲವು ಬದಲಾವಣೆಗಳನ್ನು 
ಮಾಡಿದೆ. ( ೨) ಪ್ರತಿ ಲೇಖನದಲ್ಲೂ ಸಾಕಷ್ಟು ಚಿತ್ರಗಳನ್ನು ಅಳವಡಿಸಲಾಗಿದೆ. ಆ 
ಚಿತ್ರಗಳು ಮತ್ತು ಅವುಗಳಿಗೆ ಕೊಟ್ಟಿರುವ ವಿವರಣೆ ಲೇಖನಗಳನ್ನು 
ಅರ್ಥಮಾಡಿಕೊಳ್ಳಲು ಸಹಾಯವಾಗಬಹುದು. ಪ್ರತಿ ಲೇಖನದ ಕಡೆಯಲ್ಲಿ ಆ 
ವಿಷಯದ ಈಗಿನ ತಿಳುವಳಿಕೆಯನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಳಲಾಗಿದೆ . 


ಈ ಪುಸ್ತಕದಲ್ಲಿರುವ ಅನೇಕ ಲೇಖನಗಳು ಪ್ರತ್ಯಕ್ಷವಾಗಿ ಅಥವಾ 
ಪರೋಕ್ಷವಾಗಿ ಮಾನವನಿಗೆ ಸಂಬಂಧಪಟ್ಟಿವೆ. ಇವುಗಳಲ್ಲಿ ಕೆಲವು ಐತಿಹಾಸಿಕ 
ಲೇಖನಗಳಿವೆ. ಯಾವ ಲೇಖನವೂ ಅಪ್ರಸ್ತುತವಲ್ಲ. ವಿಜ್ಞಾನಗಳಲ್ಲೆಲ್ಲಾ 
ಖಗೋಳವಿಜ್ಞಾನ ಹೆಚ್ಚಾಗಿ ಮನುಷ್ಯನನ್ನು ತಟ್ಟುತ್ತದೆ. ಇದರಿಂದಲೇ ಮಾನವನಿಗೆ 
ಅದರ ಬಗ್ಗೆ ಕುತೂಹಲವೂ ಹೆಚ್ಚು. ಕ್ಷುದ್ರಗ್ರಹಗಳು ಮತ್ತು ಧೂಮಕೇತುಗಳು 
ಭೂಮಿಯತ್ತ ಬಂದಾಗ ವಿನಾಶಗೊಳಿಸಿರುವ ದಾಖಲೆಗಳಿವೆ. ಅತಿ ದೊಡ್ಡ 
ಆಕಾಶಕಾಯ ಭೂಮಿಯನ್ನು ಅಪ್ಪಳಿಸಿದರೆ ಭೂಮಿಯ ಜನತೆಗೆ ಸಂಕಟ ಇದ್ದೇ 
ಇರುತ್ತದೆ. ಬಹಳ ಹತ್ತಿರದ ಸೂಪರ್ನೋವ ಕೂಡವಿನಾಶಕಾರಿಯೆ . ಆದ್ದರಿಂದ 
ಇವುಗಳ ಬಗೆ ಭಯಭೀತಿ ಇರುವುದು ಸಹಜ. ಆದರೆ ಇವುಗಳ ವಿಷಯ ಹೆಚ್ಚು 
ಮಾಹಿತಿ ಪಡೆದಲ್ಲಿ ಅನವಶ್ಯಕವಾಗಿಭಯಪಡಬೇಕಿಲ್ಲ. ಧೂಮಕೇತು, 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಸೂಪರ್ನೋವಾ ಇತ್ಯಾದಿ ಆಕಾಶಕಾಯಗಳು ಬಹಳ ಸ್ವಾರಸ್ಯಕರ ; ನೋಡಲೂ 
ಚೆನ್ನ ! ಇದಲ್ಲದೆ ಮಾನವನಿಗೆ ಹೊರಗ್ರಹಜೀವಿಗಳು , ಹಾರಾಡುವ ತಟ್ಟೆಗಳು , 
ಮಂಗಳದಲ್ಲಿ ಮನುಷ್ಯ ಇತ್ಯಾದಿ ಬಗ್ಗೆಯ ಕುತೂಹಲವೂ ಸಹಜವೇ . ಎಷ್ಟೇ 
ಸ್ವಾರಸ್ಯಕರವಾದರೂ ಇವೆಲ್ಲಾ ಭ್ರಮೆಗಳು ಎನ್ನುವುದನ್ನೂ ನೋಡಬಹುದು. 
ಭೂಮಿಯಂತೆ ಖಗೋಳದಲ್ಲಿ ಅನೇಕ ಗ್ರಹಗಳು ಇರುವುದನ್ನು ಇತ್ತೀಚಿನ 
ಸಂಶೋಧನೆಗಳು ತೋರಿಸಿವೆ. ಆದರೆ ಅಲ್ಲೂ ನಮ್ಮಂತಹ ಜೀವಿಗಳು ಇದ್ದಾರೆಯೇ ? 
ಅಥವಾ ಜೀವ ಇದ್ದು ಬೇರೆ ಆಕಾರವನ್ನು ಹೊಂದಿರಬಹುದುದೇ ? ಈ ಪ್ರಶ್ನೆಗಳಿಗೆ 
ಉತ್ತರ ಸಿಗುವುದಕ್ಕೆ ಇನ್ನೂ ಸಮಯ ಬೇಕಾಗುತ್ತದೆ. ಈ ಸಂಗ್ರಹದಲ್ಲಿ ಹೆಚ್ಚು 
ಲೇಖನಗಳು ಖಗೋಳವಿಜ್ಞಾನಕ್ಕೆ ಸಂಬಂಧ ಪಟ್ಟಿದ್ದರೂ ಹಲವು ಲೇಖನಗಳು 
ಭೌತವಿಜ್ಞಾನ ದ ಹೊಸ ಸಂಶೋಧನೆಗಳ ಬಗ್ಗೆ ಇವೆ . ಬಹಳ 
ಮೂಲಭೂತವಿಜ್ಞಾನವೆಂದು ಪರಿಗಣಿಸಲಾಗಿರುವ ಕಣವಿಜ್ಞಾನ( ಪಾರ್ಟಿಕಲ್ 
ಫಿಸಿಕ್ಸ್ ) ದ ಬಗ್ಗೆ ಕೆಲವು ಲೇಖನಗಳಿವೆ. ಈ ಲೇಖನಗಳನ್ನು ಓದಿ( ಬೇಕಿದ್ದರೆ 
ಮರುಓದಿ) ಈ ಅಧ್ಯಯನ ಕ್ಷೇತ್ರಗಳ ಬಗ್ಗೆ ಹೆಚ್ಚು ಕುತೂಹಲ ಹುಟ್ಟಿದರೆ ಸಂತೋಷ. 

ಹಿಂದಿನ ಮೂರು ವರ್ಷಗಳ ಅವಧಿಯಲ್ಲಿ ನನ್ನ ಬಿಡಿ ಲೇಖನಗಳು 
' ಪಾಪ ಔಟೊ 'ವಿನಿಂದ ಶುರುವಾದವು. ಅದು ಪುಸ್ತಕದ ಶೀರ್ಷಿಕೆಯೂ 
ಆಗಿರುವುದು ಕಾಕತಾಳೀಯ. ವ್ಯವಸ್ಥೆಯಲ್ಲಿ ಎಲ್ಲೋ ಏಕೋ ಹಿಂದೆ ಬಿದ್ದಿರುವರ 
( ಅಂಡರ್ ಡಾಗ್ ) ಪ್ರತೀಕವಾಗಿಬಿಟ್ಟಿದೆ ಸ್ಫೂಟೊ . ಅದಕ್ಕೇ ಏನೋ ಮಕ್ಕಳಿಗೆ 
ಅದರ ಬಗ್ಗೆ ಅಷ್ಟು ಪ್ರೀತಿ ಮತ್ತು ಕನಿಕರ. ಅಮೆರಿಕದಲ್ಲಿ ಸ್ಫೂಟೊವಿನ ಪದಚ್ಯುತಿಯ 
ಬಗ್ಗೆ ಕಡೆಯ ಪಕ್ಷ ಮೂರು ಪುಸ್ತಕಗಳು ಪ್ರಕಟವಾಗಿವೆ. ಮಾಧ್ಯಮಗಳಲ್ಲಿ ಅದರ 
ಬಗ್ಗೆ ವಾದವಿವಾದಗಳು ಇನ್ನೂ ನಿಂತಿಲ್ಲ . ವಿವಿಧ ಕಾರಣಗಳಿಂದಾಗಿ ಭಾರತದಲ್ಲಿ 
ಇಡೀ ವಿಜ್ಞಾನದ ಅಧ್ಯಯನಗಳೇ ಸ್ಫೂಟೊವಿನ ತರಹ ಹಿಂದೆ ಬಿದ್ದಿವೆ. ಇದಲ್ಲದೆ 
ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವದ ಅಭಾವದ ಬಗ್ಗೆ ಚಿಂತೆಯೂ 
ಇದೆ. ಮಾಧ್ಯಮಗಳು ಮುತುವರ್ಜಿ ವಹಿಸಿದರೆ ಈ ಸ್ಥಿತಿಯನ್ನು 
ಬದಲಾಯಿಸಬಹುದು. ವಿಜ್ಞಾನದ ಸುದ್ದಿ ಮತ್ತು ವಿಶ್ಲೇಷಣೆ ಅಮೆರಿಕದ 
ನ್ಯೂಯಾರ್ಕ್ ಟೈಮ್ಸ್‌ನಲ್ಲಿ ಮೊದಲನೆಯ ಪುಟದಲ್ಲಿಯೇ ಕಾಣಿಸಿಕೊಳ್ಳುತ್ತದೆ. 
ನಮ್ಮ ದೇಶದ ಕೆಲವು ಇಂಗ್ಲಿಷ್ ಪತ್ರಿಕೆಗಳೂ ವಿಜ್ಞಾನದ ಬಗ್ಗೆ ಆಸಕ್ತಿ ವಹಿಸಿವೆ. 
ಆದರೆ ಕನ್ನಡದಲ್ಲಿ ( ಮತ್ತು ಪ್ರಾಯಶಃ ಭಾರತದ ಇತರ ಭಾಷೆಗಳ ಪತ್ರಿಕೆಗಳಲ್ಲಿ) 
ವೈಜ್ಞಾನಿಕ ಸುದ್ದಿ ಮತ್ತು ಲೇಖನಗಳ ಕೊರತೆ ಎದ್ದು ಕಾಣುತ್ತದೆ. ಗ್ರಾಮಾಂತರ 
ಪ್ರದೇಶಗಳಲ್ಲಿ ಬುದ್ದಿವಂತ ಯುವಜನರೇನೂ ಕಡಿಮೆಯಿಲ್ಲದಿದ್ದರೂ ಅವರನ್ನು 
ತಲುಪಲು ವೈಜ್ಞಾನಿಕ ಸಂವಹನೆ ದೇಶೀಯಭಾಷೆಗಳಲ್ಲಿ ಇದ್ದರೆ ಉತ್ತಮ . ಈ 
ವಿಷಯದಲ್ಲಿ ಭಾಷಾ ಪತ್ರಿಕೆಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಬದಲಾವಣೆ 
ತರಬಲ್ಲವು. 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ನಮ್ಮ ತಂದೆ ಶ್ರೀ ಪಿ .ಆರ್.ರಾಮಯ್ಯ ( ೧೮೯೪ - ೧೯೭೦) ನವರು 
೧೯೨೭ರಲ್ಲಿ 'ತಾಯಿನಾಡು' ಎಂಬ ಕನ್ನಡ ಪತ್ರಿಕೆಯನ್ನು ಸ್ಥಾಪಿಸಿ ಸುಮಾರು 
೩೦ ವರ್ಷಗಳು ನಡೆಸಿಕೊಂಡು ಬಂದರು . ಇಂದಿನ ಕನ್ನಡ ಪತ್ರಿಕೆಗಳಿಗೆ 
'ತಾಯಿನಾಡು' ಮಾತೃ ಸ್ಥಾನದಲ್ಲಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. 
ಅದಲ್ಲದೆ ಈ ಪತ್ರಿಕೆ ನಮ್ಮ ಮನೆತನವನ್ನು ಪೋಷಿಸಿ ಬೆಳೆಸಿತು. ತಮ್ಮ ಜೀವನದ 
ಕಡೆಯ ದಶಕದಲ್ಲಿ ನಮ್ಮ ತಂದೆ “ ಚೇತನಾ ” ಎಂಬ ಒಂದು ಪುಟ್ಟ ಕನ್ನಡ 
ವಾರಪತ್ರಿಕೆಯನ್ನು ನಡೆಸುತ್ತಿದ್ದರು. ನಾನು ಕಾಲೇಜಿನಲ್ಲಿದ್ದಾಗ “ ಚೇತನಾ ” ನಮ್ಮ 
ಮನೆಯಿಂದಲೇ ಮುದ್ರಿತವಾಗುತ್ತಿತ್ತು. ಆ ಸಮಯದಲ್ಲಿ ಮಕ್ಕಳ ಮತ್ತು ಚಿತ್ರಜಗತ್ತಿನ 
ಪುಟಗಳನ್ನು ನಾನು ಸ್ವಲ್ಪಕಾಲ ನೋಡಿಕೊಂಡೆ. ಇದರಿಂದಾಗಿ ಕನ್ನಡದಲ್ಲಿ 
ಬರೆಯುವ ಅಭ್ಯಾಸ ನನಗೆ ಆಗ ಹುಟ್ಟಿರಬಹುದು. 


- ಇವೆಲ್ಲ ಕಾರಣಗಳಿಂದ ನನಗೂ ಪತ್ರಿಕೋದ್ಯಮಕ್ಕೂ ಸ್ವಲ್ಪ ನೆಂಟು 
ಮೊದಲಿಂದಲೂ ಇದ್ದು ಮತ್ತೆ ಪತ್ರಿಕೆಗಳಲ್ಲಿ ಬರೆಯಲು ಪ್ರೋತ್ಸಾಹ ಸಿಕ್ಕಿದ್ದು 
ಸಂತೋಷವಾಯಿತು. ವಿಜಯವಾಣಿ, ವಿಜಯಕರ್ನಾಟಕ ಮತ್ತು ಇತರ ಪತ್ರಿಕೆಗಳಿಗೆ 
ಮತ್ತು ಆ ಪತ್ರಿಕೆಗಳ ಸಂಪಾದಕ ವರ್ಗಕ್ಕೆ ಸೇರಿದ ಸರ್ವಶ್ರೀ ಸೂರ್ಯಪ್ರಕಾಶ್ 
ಪಂಡಿತ್ , ಜಯಪ್ರಕಾಶ್ ನಾರಾಯಣ, ಎಸ್ . ಕುಮಾರ್ , ರಾಮಚಂದ್ರಮುಲಿಯ 
ಮತ್ತು ಇತರರಿಗೆ ನನ್ನ ಧನ್ಯವಾದಗಳು. ಈ ಲೇಖನಗಳಲ್ಲಿ ಆಸಕ್ತಿ ತೆಗೆದುಕೊಂಡು 
ಪ್ರಕಟಿಸಲು ಮು೦ದೆ ಬ೦ದ ಇ೦ಡಿಗೆ ಪ್ರಕಾಶನ ಸಂಸ್ಥೆಯ 
ಶ್ರೀಮತಿ ಶುಭಮಂಗಳ , ಶ್ರೀ ಅನಂತ್ ಹಾಗೂ ಡಾ . ರಾಜಾರಾಮಣ್ಣ ಮಕ್ಕಳ 
ವಿಜ್ಞಾನ ಕೇಂದ್ರದ ಶ್ರೀ ಮಂಜುನಾಥ್ ಮತ್ತು ಶ್ರೀ ಸುಬ್ರಹ್ಮಣ್ಯ ಅವರಿಗೆ ನನ್ನ 
ಧನ್ಯವಾದಗಳು. 


ಜುಲೈ ೧೫, ೨೦೧೫ 
ಬೆಂಗಳೂರು 


ಪಾಲಹಳ್ಳಿ ( ಪಿ . ಆರ್.) ವಿಶ್ವನಾಥ್ 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಪರಿವಿಡಿ 


ಭ್ರಮಾಲೋಕ 

1 . ಭ್ರಮಾಲೋಕದ ನೌಕೆಗಳು 

ಇಚ್ಛಾಮರಣಿಗಳು ( 2012 ) 
3. ಮಂಗಳದ ಮರೀಚಿಕೆಗಳು 


2 , 


ಆಕಾಶದಿಂದ ಆತಂಕ 

4. ಭೂಮಿಯನ್ನು ನಡುಗಿಸಿದ ಟುಂಗುಸ್ಕ 

ಅತಿಥಿ ತಂದ ಆತಂಕ 
ಧೂಮಕೇತುಗಳು 

ಭಗೀರಥ ಧೂಮಕೇತುಗಳು 
8. ಎಡ್ಕಂಡ್ ಹ್ಯಾಲಿಯ ಸ್ವಗತ 


ಸೂಪರ್ನೋವಾ 


9 . ಆಕಾಶದಲ್ಲಿ ಹೊಸ ನಕ್ಷತ್ರ ? 
10. ಹ್ಯಾಬ್ಲೆಟ್‌ನ ನಕ್ಷತ್ರ 


ಭೂಮಿ ಮತ್ತು ಬಾನು 

11 . ಬಾನು ಕಂಡ ಭೂಮಿ 
12 . ಪಾಪ ಸ್ಫೂಟೊ 
13 . ಶುಕ್ರ ಸಂಕ್ರಮ 
14 . ಭೂಮಿಯ ಸಂಗಾತಿ 


ಕಣ ಮತ್ತು ಪರಮಾಣು 

15 . ಪರಮಾಣು, ನೀನು ಈಗ ಶತಾಯುಷಿ 
_ 16, ದೇವರು ತಪ್ಪು ಮಾಡಲಿಲ್ಲ 
17 . ಕಣ ಕಣ ದೇವಕಣ 


106 


112 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಭ್ರಮಾಲೋಕ ) 


1. ಭ್ರಮಾಲೋಕದ ನೌಕೆಗಳು 


( ಹಾರಾಡುವ ತಟ್ಟೆಗಳು - ಫೈಯಿಂಗ್ ಸಾಸರ್ಸ್ - ಎಷ್ಟು ನಿಜ, ಎಷ್ಟು ಭ್ರಮೆ ? 
ಅನ್ಯಗ್ರಹಗಳಲ್ಲಿ ಜೀವಿಗಳು ಇದ್ದಾರೆಯೇ ? ಇದ್ದರೂ ಅವರು ಭೂಮಿಗೆ ತಮ್ಮ ನೌಕೆಗಳ 
ಮೂಲಕ ಬರಲು ಸಾಧ್ಯವೆ?) 


ವಿಜ್ಞಾನ ಬೆಳೆಯುತ್ತ ಮಾನವನಿಗೆ ತನ್ನ ಇತಿಮಿತಿಗಳ ಅರಿವಾಗಲು 
ಪ್ರಾರಂಭಿಸಿತು. 16ನೆಯ ಶತಮಾನದಲ್ಲಿ ಕೋಪರ್ನಿಕಸ್ ಭೂಮಿಯನ್ನು ವಿಶ್ವದ 
ಕೇಂದ್ರದಿಂದ ಉಚ್ಚಾಟಿಸಿ ಸೂರ್ಯನನ್ನು ಅಲ್ಲಿ ಕೂರಿಸಿದಾಗ ಮಾನವನ ಸ್ವಪ್ರತಿಷ್ಠೆಗೆ 
ಮೊದಲ ಏಟು ಬಿದ್ದಿತು; ನನ್ನ ಸುತ್ತ ಪ್ರಪಂಚ ತಿರುಗುತಿಲ್ಲವಲ್ಲಾ ಎನ್ನುವ ಬೇಸರವಾದರೂ 
ಸೌರಮಂಡಲವೇ ಪ್ರಪಂಚ ಎನ್ನುವ ಸಮಾಧಾನವಿದ್ದಿತು. ಆದರೆ 20ನೆಯ ಶತಮಾನದ 
ಆದಿಯಲ್ಲಿ ಸೂರ್ಯ ನಮ್ಮ ಕ್ಷೀರಪಥ ಗ್ಯಾಲಕ್ಸಿಯ ತುದಿಯ ಸಾಧಾರಣ ತಾರೆ 
ಮಾತ್ರ ಎಂದು ತಿಳಿದಾಗ, ನಮ್ಮ ನಕ್ಷತ್ರವೂ ಏನೂ ವಿಶೇಷವಿಲ್ಲ ಎನ್ನುವುದನ್ನು 
ಜೀರ್ಣಿಸಿಕೊಳ್ಳಬೇಕಾಯಿತು. ಸುಮಾರು ಅದೇ ಸಮಯದಲ್ಲಿ 


11 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಚಿತ್ರ 1. 1 : ಹಾರಾಡುವ ತಟ್ಟೆಯ ಒಂದು ಕಲ್ಪನೆ. ಹಿಂದೆ ಅಮೆರಿಕದ ರಕ್ಷಣಾ ಪಡೆ ಇಂತಹದ್ದೇ ಕೆಲವು | 
ನೌಕೆಗಳನ್ನು ತಯಾರಿಸಿದ್ದರು ಎಂದು ಅಂತರ್ಜಾಲದಲ್ಲಿ ಸುದ್ದಿಗಳಿವೆ. ಅಮೆರಿಕದ ಪ್ರಖ್ಯಾತ ಟಿ . ವಿ . 
ವೈಜ್ಞಾನಿಕ ಧಾರಾವಾಹಿ 'ಸ್ಟಾರ್ ಟೆಕ್ ' ನಲ್ಲಿ ತೋರಿಸುತ್ತಿದ್ದ ಬಾಹ್ಯಾಕಾಶ ನೌಕೆ ಈ ಚಿತ್ರದ ಹಾರಾಡುವ 
ತಟ್ಟೆಯನ್ನೇ ಹೋಲುತ್ತದೆ . 1960ರ ದಶಕದಲ್ಲಿ ಪ್ರಾರಂಭವಾಗಿ 8 ವರ್ಷ ಟೆಲಿವಿಷನ್ನಿನಲ್ಲಿ ನಡೆದ ಈ 
ಧಾರಾವಾಹಿ ಬಹಳ ಜನಪ್ರಿಯವಾಗಿದ್ದು ಅಲ್ಲಿಯವರಿಗೆ ಬಾಹ್ಯಾಕಾಶದ ಬಗ್ಗೆ ಆಸಕ್ತಿ ಹುಟ್ಟಲು ಒಂದು 
ಪ್ರಮುಖ ಕಾರಣವಾಯಿತು. ಈ ತಟ್ಟೆಗಳ ಬಗ್ಗೆ ಆಸಕ್ತಿ ಪ್ರಾಯಶಃ 1946ರಲ್ಲಿ ಹುಟ್ಟಿತು . ಆ ವರ್ಷ 
ಅಮೆರಿಕದ ನ್ಯೂಮೆಕ್ಸಿಕೊ ಪ್ರಾಂತ್ಯದ ರಾಸೈಲ್ ಎಂಬ ಚಿಕ್ಕ ಊರಿನ ಬಳಿ ಒಂದು ವಿಮಾನದ 
ಅಪಘಾತವಾಯಿತು. ಅಲ್ಲಿಯ ಮಿಲಿಟರಿಯವರು ಇವು ಹಾರಾಡುವ ತಟ್ಟೆಯ ಭಾಗಗಳಿರಬೇಕು ಎಂದು 
ಹೇಳಿಕೆ ಕೊಟ್ಟರು. ಅನಂತರ ಅವರು ಅದನ್ನು ಅಲ್ಲಗಳೆದರೂ ಈ ವಿಷಯಗಳಲ್ಲಿ ನಂಬಿಕೆ ಇರುವವರಿಗೆ 
ರಾಸೈಲ್ ಯಾತ್ರಾಸ್ಥಳದ ರೀತಿ ಆಗಿಬಿಟ್ಟಿದೆ. 


ನಮ್ಮ ಗ್ಯಾಲಕ್ಸಿಯಂತೆಯೇ ಕೋಟಿಗಟ್ಟಲೆ ಗ್ಯಾಲಕ್ಸಿಗಳಿವೆ ಎಂದೂ ತಿಳಿದುಬಂದಿತು. 
ಇಂತಹ ಅಗಾಧ ವಿಶ್ವದಲ್ಲಿ ಹುಲುಜ ಮಾನವನ ಸ್ಥಾನವೇನು? ಮಾನವನಿಗೆ ಇದ್ದ 
ಅಲ್ಪಸ್ವಲ್ಪ ಹೆಮ್ಮೆಯೂ ಹೊರಟುಹೋಯಿತು. ಅದರ ಜೊತೆಗೆ ಇಡೀ ವಿಶ್ವದಲ್ಲಿ 

ನಾನೊಬ್ಬನೇ ಇರಬಹುದಲ್ಲವೇ 
ಎನ್ನುವ ಅನಾಥ ಪ್ರಜ್ಞೆಯೂ 
ಕಾಡತೊಡಗಿತು. ಪ್ರಾಯಶಃ ಈ 
ಅನಾಥ ಪ್ರಜ್ಞೆಯೇ ಆಕಾಶದಲ್ಲಿ 
ಯಾವ್ಯಾವುದೋ ಆಕಾರಗಳನ್ನು 
ಮತ್ತು ಬೆಳಕುಗಳನ್ನು ಕಂಡು 
ಅವುಗಳನ್ನು ಎಲ್ಲಿಂದಲೋ ಬಂದ 
ಬಾಹ್ಯಾಕಾಶ ನೌಕೆ ಅಥವಾ 
' ಹಾರಾಡುವ ತಟ್ಟೆ' ಎಂದು ಮಾನವ 
ಕಲ್ಪಿಸಿಕೊಳ್ಳುವಹಾಗೆ ಮಾಡಿರಬೇಕು. 


12 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಚಿತ್ರ 1.2 : ಚಲನಚಿತ್ರಗಳಲ್ಲಿ ಅನ್ಯಗ್ರಹಜೀವಿಗಳನ್ನು ವಿವಿಧ ರೀತಿಗಳಲ್ಲಿ ತೋರಿಸುತ್ತಾರೆ. ಸಾಮಾನ್ಯವಾಗಿ 
ಅವರನ್ನು ಆಕ್ರಮಣಕ್ಕೆ ಕಾತುರರಾದ ರಕ್ಕಸರ ರೀತಿ ಚಿತ್ರಿಸುವುದೇ ಹೆಚ್ಚು; ಕೆಲವರಿಗೆ ಕಿವಿ ದೊಡ್ಡದು, 
ಕೆಲವರಿಗೆ ಕಣ್ಣು ಗುಡ್ಡೆ ಹೊರಗೆ ಬರುತ್ತಿರುತ್ತವೆ . ಕೆಲವರು ಕುಬ್ಬರು; ಕೆಲವರಿಗೆ ಅಗಾಧ ಗಾತ್ರದ ಮೈ . 
ಮೇಲಿನ ಚಿತ್ರದಲ್ಲಿ ತೋರಿಸಿರುವ ಅನ್ಯಗ್ರಹ ಜೀವಿಗಳು ಸುಮಾರು ಮನುಷ್ಯರ ತರಹವಿದ್ದರೂ 
ಗಂಡುಹೆಣ್ಣುಗಳ ವ್ಯತ್ಯಾಸವಿಲ್ಲ. ಅನ್ಯಗ್ರಹ ಜೀವಿಗಳು ಭೂಮಿಗೆ ಹಿಂದೆ ಬಂದು ಹೋಗಿದ್ದರೆಂದು 
ಅನೇಕರು ನಂಬುತ್ತಾರೆ. ಅದಲ್ಲದೆ ಈಜಿಪ್ಟಿನ ಪಿರಮಿಡ್ ಮತ್ತು ಇತರ ದೈತ್ಯ ಗಾತ್ರದ ಕಟ್ಟಡಗಳನ್ನು 
ಇವರೇ ಕಟ್ಟಿಸಿದರು ಎಂದೂ ನಂಬುತ್ತಾರೆ. 


ಹಿಂದಿನಿಂದಲೂ ಇಂತಹ ಹಾರಾಡುವ ವಸ್ತುಗಳನ್ನು ನೋಡಿದ ಬಗ್ಗೆ 
ದಾಖಲೆಗಳು ಅಲ್ಲಿ ಇಲ್ಲಿ ಇದ್ದರೂ , 1947ರಲ್ಲಿ ಕೆನೆತ್ ಅರ್ನಾಲ್ ಎಂಬುವವರು 
ತಾವು ತಮ್ಮ ವೈಮಾನಿಕ ಪ್ರವಾಸಗಳಲ್ಲಿ ಇಂತಹ ನೌಕೆಗಳನ್ನು ನೋಡಿದ್ದೇವೆ ಮತ್ತು 
ಅವುಗಳು ಹಾರಾಡುವ ತಟ್ಟೆಗಳ ತರಹ ಇವೆ ಎಂದು ಪ್ರಚಾರಿಸಿದ್ದು ಮತ್ತು ಸುಮಾರು 
ಅದೇ ಸಮಯದಲ್ಲಿ ಅಮೆರಿಕದ ನ್ಯೂಮೆಕ್ಸಿಕೊ ಪ್ರಾಂತ್ಯದ ರಾಸೈಲ್ ಎಂಬ ಊರಿನ 
ಬಳಿ ಒಂದು ಬಾಹ್ಯಾಕಾಶ ನೌಕೆಯ ಅಪಘಾತವಾಯಿತು ಎಂಬ ಸುದ್ದಿಯೂ ಹರಡಿ 
ಇಂಥ ಕಲ್ಪನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿತು . ಇವುಗಳಿಗೆ ಯು .ಎಫ್. ಒ . ( UFO) 
('ಗುರುತಿಸಲಾಗದ ಹಾರಾಡುವ ವಸ್ತುಗಳು ) ಎಂಬ ಹೆಸರೂ ಸಾಮಾನ್ಯ . ಅಂದಿನಿಂದ 
ಇಂದಿನವರೆಗೆ ಇಂತಹ ಸುದ್ದಿಗಳು ಲಕ್ಷಗಟ್ಟಲೆ ಇವೆ . 5 - 6 ವರ್ಷಗಳ ಹಿಂದೆ ಶಿಕಾಗೊ 
ನಗರದ ವಿಮಾನ ನಿಲ್ದಾಣದ ಬಳಿ ಕೆಲವು ಮಂದಿ ಇಂತಹ ವಸ್ತುವನ್ನು ನೋಡಿದ್ದು , 
ಅದೂ ಬಹಳ ಸುದ್ದಿ ಮಾಡಿತು. ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ನಮ್ಮ ವಿಶ್ವದ 
ಬಗ್ಗೆ ನಮ್ಮ ಈಗಿನ ತಿಳುವಳಿಕೆ ಮತ್ತು ಅಂತಹ ಬಾಹ್ಯಾಕಾಶ ಜೀವಿಗಳಿರುವ ಸಾಧ್ಯತೆಯನ್ನು 
ಪರಿಶೀಲಿಸೋಣ. 


ಹಿಂದಿನ ಶತಮಾನದವರೆಗೆ ಭೂಮಿಯೊಂದೇ ನಿವಾಸಿಗಳಿರುವ ಗ್ರಹ ಎನ್ನುವ 
ಅಭಿಪ್ರಾಯವಿದ್ದಿತು. ಆದರೆ ಕಾಲಕ್ರಮೇಣ ವಿಶ್ವದ ಅಗಾಧತೆಯ ಅರಿವಿನಿಂದ 
ಭೂಮಿಯಂತೆ ಅನೇಕ ಗ್ರಹಗಳಿರಬಹುದೆಂಬ ಅನುಮಾನ ಹುಟ್ಟಿತು. ಬಿಲಿಯ ಗ್ಯಾಲಕ್ಸಿಗಳು 
ಮತ್ತು ಪ್ರತಿ ಗ್ಯಾಲಕ್ಸಿಯಲ್ಲೂ ಬಿಲಿಯ ನಕ್ಷತ್ರಗಳು! ಒಟ್ಟು ಇಷ್ಟು ನಕ್ಷತ್ರಗಳಿರುವಾಗ 
ಎಂತಹ ಲೆಕ್ಕಾಚಾರ ಮಾಡಿದರೂ ಭೂಮಿಯಂತಹ ಗ್ರಹಗಳಿರುವ ಸಾಧ್ಯತೆ ಇದ್ದೇ 
ಇದೆ. ಇಂತಹ ಲೆಕ್ಕಗಳಿಗೆ ಖಗೋಳ, ಭೌತ, ರಸಾಯನ ಮತ್ತು ಜೀವ ವಿಜ್ಞಾನಗಳಲ್ಲದೆ, 
ಸಮಾಜ ಶಾಸ್ತ್ರದ ಅಧ್ಯಯನವೂ ಬೇಕಾಗುತ್ತದೆ. ನಕ್ಷತ್ರದಿಂದ ಸರಿಯಾದ 
ದೂರದಲ್ಲಿರಬೇಕಾದ್ದು ಮೊದಲ ಅರ್ಹತೆ! ಅನಂತರ ಸರಿಯಾದ ಉಷ್ಣತೆ 
ಇರಬಹುದಾದರೂ ಸರಿಯಾದ ವಾತಾವರಣವಿರಬೇಕು. ಅದಕ್ಕೆ ಸರಿಯಾದ 
ದ್ರವ್ಯರಾಶಿಯೂ ಇರಬೇಕು. ನಮ್ಮ ಸೌರಮಂಡಲದಲ್ಲೇ ಶುಕ್ರ, ಮಂಗಳ ಗ್ರಹಗಳು 
ಸೂರ್ಯನಿಂದ ಸುಮಾರು ಸರಿಯಾದ ದೂರದಲ್ಲಿದ್ದರೂ ಜೀವ ಜನ್ಮ ತಾಳಲು 
ಸರಿಯಾದ ವಾತಾವರಣವಿಲ್ಲ . ಸೂಕ್ಷಾಣುಗಳು ಹುಟ್ಟಬೇಕು ಮತ್ತು ಅನಂತರ 


13 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಚಿತ್ರ 1.3 : ವಿಜ್ಞಾನಿಗಳ 

ಪ್ರಕಾರ ಆಕಾಶದಲ್ಲಿನ 
ಮೋಡಗಳು ಕೆಲವು ಬಾರಿ 
ಹಾರಾಡುವ ತಟ್ಟೆಗಳ ತರಹ 
ಕಾಣಿಸಬಹುದು. ಚಿತ್ರದಲ್ಲಿ 
ಸಮಾನ ವಿಸ್ತೀರ್ಣವುಳ್ಳ 
ಮೋಡಗಳು ಒಂದರ 
ಮೇಲೊಂದು ಇರುವಾಗ 

ಆ ವಿನ್ಯಾಸದಲ್ಲಿ 
ಹಾರಾಡುವ ತಟ್ಟೆಯೆಂದು 

ಕೆಲವರು 
ಊಹಿಸಿಕೊಳ್ಳಬಹುದು. 


Apex 


ಮಾನವನಂತಹ ಪ್ರಾಣಿಯ ವಿಕಾಸವಾಗಬೇಕು. ನಮ್ಮ ತರಹ ಇರಬೇಕಾದರೆ ನಮ್ಮಲ್ಲಿ 
ನಡೆದ ವಿಕಾಸವಾದದ ಪ್ರತಿ ಘಟ್ಟವೂ ಅಲ್ಲಿಯೂ ನಡೆಯಬೇಕಾಗುತ್ತದೆ. ಈ ಪ್ರಶ್ನೆಗಳನ್ನು 
ಕೇಳುತ್ತಾ ಹೋದಾಗ ಪ್ರತಿ ಮೆಟ್ಟಲಲ್ಲೂ ನಮ್ಮಂತಹ ಜೀವಿಗಳು ಇರುವ ಸಾಧ್ಯತೆಗಳು 
ಕಡಿಮೆಯಾಗುತ್ತ ಹೋಗುತ್ತವೆ. ಆದರೂ ವಿಶ್ವದಲ್ಲಿ ಕೋಟಿ 
ಕೋಟಿಗಟ್ಟಲೆ 
ನಕತಗಳಿರುವುದರಿಂದ ಹೆಚ್ಚುಕಡಿಮೆ ನಮ್ಮ ತರಹ ಇರುವ ಜೀವಿಗಳು ಎಲ್ಲೋ 
ಇದೇ ಇರಬೇಕಾಗುತ್ತದೆ. ಆದರೆ ಮನುಷ್ಯನಂತಹ ಪ್ರಾಣಿಯೇ ಇರಬೇಕೆಂದೇನಿಲ್ಲ. 
ನೋಡಲು ಹೇಗಿದ್ದರೂ ಸರಿ, ಆದರೆ ತಂತ್ರಜ್ಞಾನ ಇರುವ ನಾಗರಿಕತೆಯಾಗಿರಬೇಕು. 
ಅದಕ್ಕೆ ಪ್ರಬುದ್ಧತೆ ಇರಬೇಕು; ತನ್ನನ್ನೇ ನಾಶಮಾಡಿಕೊಂಡೂ ಇರಬಾರದು. 


ಸಯ 


ಅಲ್ಲಸರಿ 


Dodir 


ಚಿತ್ರ 1.4 : ಸೂರ್ಯನ ಸುತ್ತ ಇರುವ ಹತ್ತಿರದ ಕೆಲವು ನಕ್ಷತ್ರಗಳು - ಮಧ್ಯದಲ್ಲಿ ಮೇಲೆ ಸೂರ್ಯ ; 
ಅದಕ್ಕೆ ಬಹಳ ಹತ್ತಿರ ಎಂದರೆ ಅದರ ಕೆಳಗೆ ಇರುವ ಆ ಸೆಂಟೋರಿ ಗುಂಪು ( ಅವು ಒಂದಕ್ಕೊಂದು 
ಬಹಳ ಹತ್ತಿರ ಇರುವ 3 ನಕ್ಷತ್ರಗಳು ) 4 ಜ್ಯೋತಿರ್ವಷ್ರ ದೂರದಲ್ಲಿವೆ. ಅನಂತರ ಬರ್ನಾರ್ಡ್ ನಕ್ಷತ್ರ 
( ಎಡ ಮೇಲೆ) ಎನ್ನುವ ಪುಟ್ಟ ನಕ್ಷತ್ರ 6 ಜ್ಯೋತಿರ್ವಷ್ರ ದೂರ. ಅತಿ ಪ್ರಕಾಶದ ಸಿರಿಯಸ್ 8.6 
( ಬಲ, ಕೆಳಗೆ) ಮತ್ತು ಪ್ರಾಸಿಯಾನ್ (ಬಲ) 11 .4 ಜ್ಯೋತಿರ್ವಷ್ರ ದೂರದಲ್ಲಿದೆ. 


14 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಈ ಅಭಿಪ್ರಾಯಗಳನ್ನಿಟ್ಟುಕೊಂಡೇ ಎರಡು ದಶಕಗಳಿಂದ ಭೂಮಿಯ ತರಹ 
ಇರುವ ಗ್ರಹಗಳ ಬಗ್ಗೆ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಪೆಗಸಿಸ್ 51 ಎಂಬ 
ಗ್ರಹವನ್ನು ಕಳೆದ ಶತಮಾನದ ಕೊನೆಯಲ್ಲಿ ಗುರುತಿಸಿದ್ದರು. ಕೇಂದ್ರದ ನಕ್ಷತ್ರಕ್ಕೆ ಹತ್ತಿರವೇ 
ಇದ್ದು ಗುರುಗ್ರಹದ ಸುಮಾರು ಅರ್ಧ ದ್ರವ್ಯರಾಶಿಯ ಈ ಆಕಾಶಕಾಯ ಮನುಷ್ಯ 
ಹುಡುಕಿದ ಪ್ರಥಮ ಅನ್ಯ ಗ್ರಹ ! ಹೀಗೆಯೇ ಭೂಮಿಯ ಮೇಲಿನ ಕೆಲವು ಟೆಲಿಸ್ಕೋಪುಗಳು 
•1000 ಅನ್ಯ ಗ್ರಹಗಳನ್ನು ಕಂಡುಹಿಡಿದಿದ್ದು ಎರಡಂತೂ ಸುಮಾರು ಭೂಮಿಯ 
ತರಹವೇ ಇದೆ; ಅವುಗಳಲ್ಲಿ ಒಂದು ( ಹೆಚ್ . ಡಿ 85512 ) ಭೂಮಿಗಿಂತ 4ರಷ್ಟು 
ದೊಡ್ಡದಿದ್ದು ಬೆಂಗಳೂರಿನಂತಹ ಉಷ್ಣತೆ ಪಡೆದಿದೆ. ಆದರೆ ಅದು 36 ಜ್ಯೋತಿರ್ವಷ್ರ 
ದೂರ! ಅದಲ್ಲದೆ ಕೆಪ್ಲರ್ ಎಂಬ ಉಪಗ್ರಹ 3 - 4 ವರ್ಷಗಳಿಂದ ಇಂತಹ ಗ್ರಹಗಳಿಗೆ 
ಹುಡುಕುತ್ತಲೇ ಇದ್ದು ಅನೇಕ ಸ್ವಾರಸ್ಯಕರ ವಿಷಯಗಳು ಬೆಳಕಿಗೆ ಬಂದಿವೆ. ನಮ್ಮ 
ಹತ್ತಿರದಲ್ಲೇ (1000 ಜೋತಿರ್ವಷ್ರಗಳಿಗೂ ಕಡಿಮೆ ದೂರ) 1800 
ಸೌರಮಂಡಲಗಳು ಸಿಕ್ಕಿದ್ದು, ಅವುಗಳಲ್ಲಿ 2300 ಗ್ರಹಗಳು ಕಂಡುಬಂದಿವೆ. ಒಟ್ಟಿನಲ್ಲಿ 
ಭೂಮಿಯಂತಹ ಗ್ರಹಗಳು ಹಿಂದೆ ಊಹಿಸಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿವೆ ಎಂದೂ 
ತಿಳಿದುಬಂದಿದೆ . ಎರಡು ಸೂರ್ಯರನ್ನು ಸುತ್ತುತ್ತಿರುವ ವಿಸ್ಮಯಕರ ಗ್ರಹಗಳು ಸಿಕ್ಕಿವೆ. 


ಚಿತ್ರ 1.5 : ನಮ್ಮ ಗ್ಯಾಲಕ್ಸಿಯ ಕಾಲ್ಪನಿಕ ಚಿತ್ರ - ಸುರುಳಿ ಸುತ್ತಿಕೊಂಡಿರುವ ಈ ಗ್ಯಾಲಕ್ಸಿಯ ಅಗಲ 1 
ಲಕ್ಷ ಜ್ಯೋತಿರ್ವಷ್ರಗಳು. ಇದರಲ್ಲಿ ಸುಮಾರು 1 -2 ಬಿಲಿಯ ನಕ್ಷತ್ರಗಳಿವೆ. ಸೂರ್ಯ ಇದರ 
ಅಂಚಿನಲ್ಲಿರುವ ಒಂದು ಸಾಮಾನ್ಯ ತಾರೆ ಮಾತ್ರ ಕೇಂದ್ರದಲ್ಲಿ ಅಗಾಧ ದ್ರವ್ಯರಾಶಿಯ ಕಪ್ಪುಕುಳಿ 
ಇದ್ದು ಎಲ್ಲ ನಕ್ಷತ್ರಗಳೂ ಕೇಂದ್ರವನ್ನು ಸುತ್ತುತ್ತವೆ. 20ನೆಯ ಶತಮಾನದ ಮೊದಲ ಎರಡು ದಶಕಗಳಲ್ಲಿ 
ಈ ನಮ್ಮ ಗ್ಯಾಲಕ್ಸಿಯ ಆಕಾರ ಮತ್ತು ಅದರಲ್ಲಿನ ವಿವಿಧ ದೂರಗಳು ಕಂಡುಹಿಡಿಯಲ್ಪಟ್ಟವು. ಅನೇಕ 
ಗ್ಯಾಲಕ್ಸಿಗಳು ಈ ಆಕಾರವನ್ನೇ ಹೊಂದಿರುತ್ತವೆಯಾದರೂ , ಅಂಡಾಕಾರದ ಮತ್ತು ಇತರ ಗ್ಯಾಲಕ್ಸಿಗಳೂ 
| ಈ ವಿಶ್ವದಲ್ಲಿ ಇವೆ . 


15 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


( ಇಂತಹ ಗ್ರಹದಲ್ಲಿ ಕರ್ಣನಂತಹವರು ಎಷ್ಟು ಬಾರಿ ಸೂರ್ಯ ನಮಸ್ಕಾರಗಳನ್ನು 
ಮಾಡಬೇಕೋ !). ಈ ವರ್ಷದ ಮೊದಲಲ್ಲಿ ಕಂಡುಹಿಡಿದ ಕೆಪ್ಲರ್‌ 22 ಬಿ ಅಂತೂ 
ಬಹುತೇಕ ಭೂಮಿಯಂತೆಯೇ ಇದೆ. ಆದರೆ ಅದು 600 ಜ್ಯೋತಿರ್ವಷ್ರಗಳು 
ದೂರ! ಈ ರೀತಿಯ ಸಂಶೋಧನೆಗಳಿಂದ ಇಂದಲ್ಲ ನಾಳೆ ಎಲ್ಲ ವಿಷಯಗಳಲ್ಲೂ 
ನಮ್ಮ ಭೂಮಿಯಂತೆ ಇರುವ ಗ್ರಹಗಳು ಸಿಗಬಹುದು! 


ಈ ವಿಶ್ವದ ಆಕಾಶಕಾಯಗಳ ದೂರ ಎಷ್ಟು ಅಗಾಧ ಎಂದು ಅರಿವಾದಾಗ 
ಮಾತ್ರ ಎಲ್ಲಿಂದಲೋ ಯಾರೋ ಬಂದು ಹೋಗುವುದು ಎಷ್ಟು ಅಸಂಭವ ಎಂದು 
ತಿಳಿಯುತ್ತದೆ! ನಮ್ಮ ಸೌರಮಂಡಲ ಎಷ್ಟು ವಿಸ್ತಾರವಿದೆ ಎಂದು ಮೊದಲು ನೋಡೋಣ. 
ಮೈಲು ಕಿಲೋಮೀಟರ್‌ನಲ್ಲಿ ದೂರಗಳನ್ನು ಬರೆಯಲು ಹೋದರೆ ಸುಮಾರು 
ಸೊನ್ನೆಗಳನ್ನು ಸುತ್ತಬೇಕಾಗುತ್ತದೆ. ಬಸ್ಸಿನಲ್ಲಿ ಬೆಂಗಳೂರು-ಮೈಸೂರು 140 ಕಿ. ಮೀ . 
ಅನ್ನುವ ಬದಲು ಬಸ್ಸಿನಲ್ಲಿ 3/4 ಗಂಟೆ ಪ್ರಯಾಣ ಅಂತ ಹೇಳಬಹುದಲ್ಲವೇ ? ಅದೇ 
ರೀತಿ ಆಕಾಶಕಾಯಗಳ ದೂರಗಳನ್ನು ಬೆಳಕಿನ ವೇಗವನ್ನು ಉಪಯೋಗಿಸಿ ಅಳೆಯೋಣ. 
ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ ( ನಿಖರವಾಗಿ 
500 ಸೆಕೆಂಡುಗಳು) ಬೇಕಾಗುತ್ತದೆ. ಅದೇ ಬೆಳಕು ಶನಿ ಗ್ರಹವನ್ನು ತಲುಪಲು 
ಸುಮಾರು 80 ನಿಮಿಷ ತೆಗೆದುಕೊಳ್ಳುತ್ತದೆ. ಕೆಲವು ವರ್ಷಗಳ ಹಿಂದೆ ಶನಿಗ್ರಹಕ್ಕೆ 
ಮತ್ತು ಅದರ ಉಪಗ್ರಹವಾದ ಟೈಟನ್‌ಗೆ ಕ್ಯಾಸಿನಿ ಎಂಬ ಬಾಹ್ಯಾಕಾಶ ನೌಕೆಯನ್ನು 
ಕಳಿಸಿದ್ದರು. ಅದು ಸುಮಾರು ಆರೂ ಮುಕ್ಕಾಲು ವರ್ಷಗಳನ್ನು ತೆಗೆದುಕೊಂಡಿತು ; 
ಅಂದರೆ ಇದರ ಸರಾಸರಿ ವೇಗ ಗಂಟೆಗೆ 17000 ಕಿ. ಮೀ . ಗಳು (ಸಾಧಾರಣ ವಿಮಾನದ 
ವೇಗ 600 - 800 ಕಿ. ಮೀ . ಗಳು.) ಈ ವೇಗದಲ್ಲಿ ಒಂದು ನೌಕೆ ನೆಷ್ಟೋನ್ ಉಪಗ್ರಹಕ್ಕೆ 
( 280 ಜೋತಿರ್ನಿಮಿಷಗಳು ದೂರ) ಸುಮಾರು 4 ರಷ್ಟು ಸಮಯ 
ತೆಗೆದುಕೊಳ್ಳುತ್ತದೆ. ಅಂದರೆ ಸೌರಮಂಡಲದ ಅಂಚನ್ನು ಸೇರಲು 28 ವರ್ಷಗಳು 
ಬೇಕು! ಹಾಗೇ ಇದೇ ವೇಗದಲ್ಲಿ ನಮಗೆ ಅತಿ ಹತ್ತಿರವಾದ ಆಲ್ಪ ಸೆಂಟೋರಿ 
ನಕ್ಷತ್ರವನ್ನು ಸೇರಲು ಅದಕ್ಕಿಂತ 7000ದಷ್ಟು ಹೆಚ್ಚು ಸಮಯ! ಅಂದರೆ 148000 
ವರ್ಷಗಳು ಬೇಕಾಗುತ್ತದೆ. ಮಾನವ ತನ್ನ ವೇಗವನ್ನು ಹೇಗೋ ಹತ್ತರಷ್ಟು ( ಅತಿ 
ಕಷ್ಟ) ಹೆಚ್ಚು ಮಾಡಿಕೊಂಡ ಎಂದರೂ ಈ ಪ್ರಯಾಣಕ್ಕೆ 15000 ವರ್ಷಗಳಾದರೂ 
ಬೇಕು! ಇದು ಹತ್ತಿರದ ನಕ್ಷತ್ರಕ್ಕೆ! ಆಕಾಶದ ಪ್ರಕಾಶಮಾನವಾದ ಸಿರಿಯಸ್ ( ಲುಬ್ಧಕ 
ವ್ಯಾಧ) ನಕ್ಷತ್ರಕ್ಕೆ ಸಮಯ ಇದಕ್ಕಿಂತ 2 - 2 .5 ಹೆಚ್ಚಾಗುತ್ತದೆ. ಒಂದು ಅಂಚಿನಿಂದ 
ಇನ್ನೊಂದು ಅಂಚಿಗೆ ನಮ್ಮ ಗ್ಯಾಲಕ್ಸಿ ಸುಮಾರು ಒಂದು ಲಕ್ಷ ಜ್ಯೋತಿರ್ವಷ್ರಗಳು 
ದೂರವಿದ್ದು ಅದರಲ್ಲಿ 100 - 200 ಬಿಲಿಯ ನಕ್ಷತ್ರಗಳಿವೆ! 

ಇಂದಿನ ತಿಳುವಳಿಕೆಯ ಪ್ರಕಾರ ಇಂತಹ ಪ್ರಯಾಣಗಳು ಅಸಾಧ್ಯ! 
ಹೀಗಿರುವಾಗ ಎಲ್ಲಿಂದ ಯಾರು ಬರಲು ಸಾಧ್ಯ ? ಅವರದ್ದು ಅತಿ ಪ್ರಬುದ್ಧ ನಾಗರಿಕತೆ 
ಇರಬಹುದು, ತಂತ್ರಜ್ಞಾನ ಹೆಚ್ಚಿರಬಹುದು. ಆದರೂ ಭೌತವಿಜ್ಞಾನದ ಮಿತಿ ಇರುತ್ತದೆ. 


16 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಈ ಕಾರಣಕ್ಕಾಗಿಯೇ 1970 - 80ರ ದಶಕದಲ್ಲಿ ಖಗೋಳಜ್ಞ ಕಾರ್ಲ್ ಸಾಗನ್ ಮತ್ತಿತರರು 
ರೇಡಿಯೋ ಸಂಪರ್ಕದ ಬಗ್ಗೆ ಯೋಚಿಸಿದ್ದರು. ರೇಡಿಯೋ ಬೆಳಕಿನ ತರಂಗಗಳ 
ಇನ್ನೊಂದು ರೂಪವಾದ್ದರಿಂದ ಈ ತರಂಗಗಳ ವೇಗವೂ ಬೆಳಕಿನದ್ದೆ! ಈ 
ಯೋಚನೆಯಿಂದಲೇ 'ಸೇಟಿ” ಎಂಬ ಸಂಶೋಧನಾ ಕಾರ್ಯಕ್ರಮವನ್ನು ಅವರು 
ಪ್ರಾರಂಭಿಸಿದ್ದರು. ಅದರ ಅರ್ಥವೇ ಹೊರಗಿನ ನಾಗರಿಕತೆಗಳಿಗೆ ಹುಡುಕಾಟ! ಇಂದಿನ 
ಸಂಶೋಧನೆಗಳಿಂದ ಭೂಮಿಯಂತೆ ಗ್ರಹಗಳು ಇರುವ ಸಾಧ್ಯತೆ ಹೆಚ್ಚಿರುವುದರಿಂದ 
ಮತ್ತು ಅಂತಹ ಹೊರಗ್ರಹಗಳಲ್ಲೂ ಆಧುನಿಕ ತಂತ್ರಜ್ಞಾನವುಳ್ಳ ಜೀವಿಗಳ ಸಾಧ್ಯತೆಯೂ 
ಇರುವುದರಿಂದ, ಅವರನ್ನು ಸಂಪರ್ಕಿಸಲು ಈಗ ಇದೊಂದೇ ನಮಗೆ ಆಶಾದಾಯಕ 
ವಿಧಾನ. ಯಾರಿಗೆ ಗೊತ್ತು ಈ ಶತಮಾನದಲ್ಲೇ ಈ ಸಂಪರ್ಕ ಆಗಲೂಬಹುದು! 
ಈ ಕಾರಣಗಳಿಂದ ತಜ್ಞರ ಪ್ರಕಾರ ಹಾರುವ ತಟ್ಟೆಗಳ ಬಗ್ಗೆಯ ಅನೇಕ ವರದಿಗಳು 
ಬರೀ ಸುಳ್ಳು , ಕೆಲವು ಬಾರಿ ಆಕಾಶದಲ್ಲಿ ಮೋಡ, ಇತರ ಅನಿಲಗಳು ಇತ್ಯಾದಿ ವಿಚಿತ್ರ 
ಆಕಾರಗಳನ್ನು ಪಡೆಯುವ ಸಾಧ್ಯತೆ ಇದ್ದು ಅದನ್ನು ಅಪಾರ್ಥ ಮಾಡಿಕೊಳ್ಳಲೂಬಹುದು 
ಎಂದು ತಜ್ಞರು ಹೇಳುತ್ತಾರೆ. ಏನೇ ಆಗಲಿ ಬಾಹ್ಯಾಕಾಶ ಜೀವಿಗಳು ಮತ್ತು ಅವರ 
ನೌಕೆಗಳ ಬಗ್ಗೆ ವರದಿಗಳು ನಿಲ್ಲುವುದಿಲ್ಲ. ಇಂತಹ ವೈಜ್ಞಾನಿಕ ಕಾರಣಗಳಿಂದ 
ವಿಚಲಿತರಾಗದೆ ಭ್ರಮಾಲೋಕದಲ್ಲಿ ವಿಹರಿಸುವವರು ಇದ್ದೇ ಇರುತ್ತಾರೆ! ಈ ನೆಪದಲ್ಲಿ 
ಕೆಲವು ಒಳ್ಳೆಯ ಚಲನ ಚಿತ್ರಗಳೂ ಕಾಣಸಿಗಬಹುದು; ಸ್ವಾರಸ್ಯಕರ ಸಾಹಿತ್ಯವೂ 
ರಚನೆಯಾಗಬಹುದು. 

( ವಿಜಯ ನೆಕ್ಸ್ - 18 - 10 - 2012 ) 


ವರ್ಷಗಳು 


55 mph 


50, 00, 00 


3 days to moon 


900, 00 


37,000 mph 


80 ,00 


ಚಿತ್ರ 1.6 : ಆಲ್ಪ ಸೆಂಟೋರಿ ನಕ್ಷತ್ರಗಳನ್ನು ಸೇರಲು ವಿವಿಧ ವೇಗದ ವಾಹನಗಳಿಗೆ ಎಷ್ಟು ಸಮಯ 
ಬೇಕು ಎಂಬುದನ್ನು ನೋಡಬಹುದು. (ಮೇಲೆ) ಒಂದು ಮೋಟಾರು ಕಾರು ( ಗಂಟೆಗೆ ~ 90 ಕಿ. ಮೀ 
ವೇಗ) 50 ಮಿಲಿಯ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ . ಚಂದ್ರನಿಗೆ ಹೋದಂತಹ ( ಮಧ) ನೌಕೆಗೆ 
ಅಲ್ಲಿ ಸೇರಲು 9 ಲಕ್ಷ ವರ್ಷಗಳು ಬೇಕಾಗುತ್ತದೆ . ಗಂಟೆಗೆ 60 ಸಾವಿರ ಕಿ. ಮೀ ವೇಗದ ನೌಕೆ 
(ಕೆಳಗಡೆ) 80 ಸಾವಿರ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಈ ಮಾಹಿತಿಗಳಿಂದ ಯಾವ ಅನ್ಯಗ್ರಹಜೀವಿಯೂ 
ಇಲ್ಲಿಗೆ ಬರುವುದು ಅಸಾಧ್ಯ ಎಂದು ತಿಳಿಯಬಹುದು. 


17 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಇಂದಿನ ಮಾಹಿತಿ 


- ಈ ನೌಕೆಗಳು ಮತ್ತು ಹೊರಗ್ರಹಜೀವಿಗಳ ಬಗ್ಗೆ ವರದಿಗಳು ನಿಲ್ಲುವುದೇ ಇಲ್ಲ. 
ಅಮೆರಿಕದ ಸರ್ಕಾರ ಈ ನೌಕೆಗಳ ವಿಷಯದಲ್ಲಿ ಬಹಳ ವಿಷಯಗಳನ್ನು ಮುಚ್ಚಿಟ್ಟಿದೆ 
ಎಂದು ಅನೇಕ ಜನ ನಂಬಿದ್ದಾರೆ . ಹಿಂದಿನ ಒಂದು ಸಿನೆಮಾ ಪ್ರಕಾರ ಅಮೆರಿಕದ 
ರಾಷ್ಟ್ರಾಧ್ಯಕ್ಷರಿಗೆ ಈ ವಿಷಯ ತಿಳಿದಿರುವುದಿಲ್ಲ! ಹಿಲೆರಿ ಕ್ಲಿಂಟನ್ ಅಮೆರಿಕದ 
ರಾಷ್ಟ್ರಾಧ್ಯಕ್ಷರಾದರೆ ಗುಟ್ಟುಗಳೆಲ್ಲಾ ಹೊರಬರುತ್ತದೆ ಎಂದು ಕೆಲವರು ನಿರೀಕ್ಷಿಸಿದ್ದಾರೆ! 
ರಷ್ಯಾದ ಬೈಕಾಲ್ ಸರೋವರ ಪ್ರಪಂಚದ ಸಿಹಿನೀರಿನ ಬಹು ದೊಡ್ಡ ಸರೋವರ . 
ಆಗಾಗ್ಗೆ ಈ ನೌಕೆಗಳು ಅಲ್ಲಿ ಬಂದು ಇಳಿಯುತ್ತವಂತೆ ಮತ್ತು ಇದನ್ನು ಬಹಳ ಜನ 
ನೋಡಿದ್ದಾರಂತೆ. ಇತ್ತೀಚೆಗೆ ಅಂತರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ( ಇಂಟರ್‌ನ್ಯಾಷನಲ್ 
ಸೇಸ್ ಸ್ಟೇಷನ್) ದಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಒಂದು ಬಾರಿ ಏನೋ ವಿಶೇಷ ಕಾಣಿಸಿತು 
ಎಂದು ಹೇಳಿಕೆ ಕೊಟ್ಟಿದ್ದಾರೆ . ಲೇಖನದಲ್ಲಿ ಬರೆದಿರುವಂತೆ ಮನುಷ್ಯನಿಗೆ ಬಾಹ್ಯಾಕಾಶ 
ಪ್ರಯಾಣಕ್ಕೆ ಬೇಕಾದ ವೇಗ ಇನ್ನೂ ಸಾಧ್ಯವಾಗಿಲ್ಲ. ಈಗ ಹೆಚ್ಚೆಂದರೆ 2006ರಲ್ಲಿ 
ಸ್ಫೂಟೊಗೆ ಕಳುಹಿಸಿದ ನ್ಯೂ ಹೊರೈಜರ್ ನೌಕೆ ಗಂಟೆಗೆ 59000 ಕಿ. ಮೀ . 
ವೇಗದಲ್ಲಿ ಹೋಗುತ್ತಿದೆ. ( ಸೆಕೆಂಡಿಗೆ 16 ಕಿ. ಮೀ .), ಈ ವೇಗದಲ್ಲಿ ನಾವು ಚಂದ್ರನನ್ನು 
•6 ಗಂಟೆಗಳಲ್ಲಿ ತಲುಪಬಹುದು. 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


2. ಇಚ್ಚಾಮರಣಿಗಳು (2012) 


(2012ರ ಡಿಸೆಂಬರ್ ತಿಂಗಳಲ್ಲಿ ಪ್ರಪಂಚದ ಕೊನೆ ಎಂಬ ಸುದ್ದಿ ಭೂಮಿಯ ಅನೇಕ 
ಭಾಗಗಳಲ್ಲಿ ಹರಡಿದ್ದಿತು . ನಿಜವಾಗಿ ಪ್ರಪಂಚ ಮುಗಿದುಹೋಗುತ್ತಾ, ಸಾರ್ ' ಎಂದು 
ನನ್ನನ್ನು ಕೇಳಿದವರು ಸುಮಾರು ಮಂದಿ... ಇದರ ಬಗ್ಗೆ ಮಾಧ್ಯಮಗಳೂ ಬಹಳ ( ಅಪ) 
ಪ್ರಚಾರ ಮಾಡಿದವು. ಆ ಸಮಯವೇನೋ ಬಂದುಹೋಯಿತು. ಆದರೆ ಮಾನವನಿಗೆ 
ಇಂತಹ ಹುಚ್ಚು ಭಯಗಳು ಬರುತ್ತಲೇ ಇದ್ದು ಸಾಮೂಹಿಕ ಸನ್ನಿಯನ್ನು 
ಉಂಟುಮಾಡುತ್ತಲೇ ಇರುತ್ತವೆ) 

ವಯಸ್ಸಾಗುತ್ತಾ ಮನುಷ್ಯ ಸಾವಿನ ಬಗ್ಗೆ ಯೋಚಿಸುವುದು ಸಹಜ . ಅಷ್ಟು 
ಹೊತ್ತಿಗೆ ಅವನು ಸಹಜವಾಗಿಯೇ ವಿವಿಧ ಕಾಯಿಲೆಗಳ ಬಗ್ಗೆ ಕೇಳಿರುತ್ತಾನೆ. ಆದ್ದರಿಂದ 
ತನ್ನ ಸಾವಿನ ಬಗ್ಗೆ ವಿವಿಧ ದೃಶ್ಯಗಳನ್ನು ಚಿತ್ರಿಸಿಕೊಳ್ಳುತ್ತಾನೆ. ಹೃದಯಾಘಾತವಾದರೆ 
ಹೀಗೆ, ಕ್ಯಾನ್ಸರ್‌ ಆದರೆ ಹಾಗೆ! ನಮ್ಮ ನಾಗರಿಕತೆಗೂ ವಯಸ್ಸಾಗುತ್ತಾ ಈ ತರಹದ 
ಗೀಳುಗಳು ಶುರುವಾಗಿವೆ. ಅದಲ್ಲದೆ ನಾನು ಹೋಗಿ, ಪಕ್ಕದವನು ಉಳಿಯಬಾರದಲ್ಲವೆ? 

19 | 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಎಲ್ಲರನ್ನೂ ಒಟ್ಟಿಗೆ ಮುಗಿಸಿಬಿಟ್ಟರೆ ಹೇಗೆ? ಅಂತೂ ಸಾಮೂಹಿಕ ಸಾವುಗಳು ನಡೆದು, 
ನಮ್ಮ ಪ್ರಪಂಚ ಹೇಗೆ ಕೊನೆಗಾಣಬಹುದು ಎಂಬ ಯೋಚನೆ ಶುರುವಾಗಿ ವಿವಿಧ 
ಅಂತ್ಯಗಳನ್ನು ಊಹಿಸಿಕೊಳ್ಳುತ್ತೇವೆ. 


IS2012THEEND 


HE WORLD ? 


ಚಿತ್ರ 2 .1 : ಅಮೆರಿಕದಲ್ಲಿ ' ಡಿಸಾಸ್ಟರ್' ( ವಿನಾಶ) ಸಿನೆಮಾಗಳು ಬಹಳ ಜನಪ್ರಿಯ . ಬಾಂಬಿನ 
ವಿನಾಶ , ಸುನಾಮಿ ವಿನಾಶ , ವಿನಾಶ ಯಾವುದಾದರೂ ಅಮೆರಿಕನ್ನರು ಸೈ ಎನ್ನುತ್ತಾರೆ. ಹೆಚ್ಚು ಜನ 
ಹೋದರೆ ಹೆಚ್ಚು ರೋಮಾಂಚನ ! 2012ರ ಬಗ್ಗೆ ಜನಕ್ಕೆ ಇದ್ದ ಭಯಗಳಿಂದ ದುಡ್ಡು ಮಾಡಲು ಆ 
ವರ್ಷದ ಹೆಸರೇ ಇಟ್ಟುಕೊಂಡು ಒಂದು ಸಿನೆಮಾ ತೆಗೆದರು . ಸಾಧ್ಯವಾಗುವ, ಸಾಧ್ಯವಾಗದ ಎಲ್ಲ 
ವಿನಾಶಗಳನ್ನು ಒಟ್ಟಿಗೆ ಸೇರಿಸಿದ್ದರು . ಕಡೆಯಲ್ಲಿ ಎಲ್ಲ ವಿನಾಶದ ಸಿನೆಮಾಗಳಂತೆ ಯಾರೋ ಕೆಲವರು 
ಮಾತ್ರ ಉಳಿದು ಮನುಕುಲವನ್ನು ಮುಂದಕ್ಕೆ ಎಳೆದುಕೊಂಡು ಹೋಗುತ್ತಾರೆ. 


ಭೀಷ್ಮನಂತೆ ನಾವು ಇಚ್ಛಾಮರಣಿಗಳೇನಲ್ಲ . ಆದರೂ ಅವನು ತನ್ನ ಸಾವಿಗೆ 
ಉತ್ತರಾಯಣವನ್ನು ಗೊತ್ತುಮಾಡಿಕೊಂಡಂತೆ , ನಾವು ಯಾವುದೋ ಒಂದು ಆಕರ್ಷಕ 
ದಿನವನ್ನು ಆರಿಸಿಕೊಳ್ಳುತ್ತೇವೆ. 2000ನೇ ಇಸವಿಯ ಜನವರಿ ಒಂದನೇ ತಾರೀಖು 
ಒಳ್ಳೆಯ ದಿನವಲ್ಲವೇ ? ಹೊಸ ಸಹಸ್ರಮಾನದ ಮೊದಲನೆಯ ದಿನ! ಜ್ಯೋತಿಷಿಗಳನ್ನು 
ಕೇಳಿದರೂ ಇದಕ್ಕಿಂತ ಒಳ್ಳೆಯ ದಿನ ಸಿಗುವುದಿಲ್ಲ , ಅಲ್ಲವೇ ? ಹೌದು, ಅನೇಕರು 
ಪ್ರಪಂಚಕ್ಕೆ ಆ ದಿನವೇ ಕೊನೆ ಎಂದು ಗೊತ್ತು ಮಾಡಿಕೊಂಡಿದ್ದರು. ಆದರೆ ಅಂದು 
ಯಾವ ಭೂಕಂಪವಾಗಲಿ , ಯುದ್ದವಾಗಲಿ ಆಗಲಿಲ್ಲ . ಮುಂದಿನ ದಿನ ಸೂರ್ಯ 
ಯಥಾಪ್ರಕಾರ ಪೂರ್ವದಲ್ಲಿ ಹುಟ್ಟಿದ! 

ಅಯಸ್ಕಾಂತ ಕಬ್ಬಿಣವನ್ನು ಸೆಳೆಯುವಂತೆ ಕೆಲವು ಸಂಖ್ಯೆಗಳು ಈ 
ಇಚ್ಚಾಮರಣಿಗಳನ್ನು ಆಕರ್ಷಿಸುತ್ತವೆ. ಮೊದಲಿಂದಲೇ ಕೆಲವರು 20 - 12 
2012ನೇ ತಾರೀಖನ್ನು ಅತೀ ಮಹತ್ವದ ದಿನಾಂಕ ವೆಂದು ಗೊತ್ತು 
ಮಾಡಿಕೊಂಡಿಟ್ಟಿದ್ದಾರೆ ! 20122012 - ಎಷ್ಟು ಸ್ವಾರಸ್ಯಕರ ಸಂಖ್ಯೆ ಅಲ್ಲವೇ ? 


20. 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಅಂತೂ ಎಲ್ಲ ತರಹದ ಸಂಕಟಗಳೂ ಈ 2012 ಇಸವಿಯಲ್ಲಿ ಬರುತ್ತದೆ ಎಂದು 
ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಅದಿರಲಿ, ಆ ಸಂಕಟಗಳು ಏನೆಂಬುದನ್ನು ನೋಡೋಣ. 

1), ಮಾಯಾ ನಾಗರಿಕತೆ ಒಂದು ಪ್ರಮುಖ ಹಳೆಯ ಸಂಸ್ಕತಿ. ಈ 
ನಾಗರಿಕತೆ ಪ್ರಾಯಶಃ ಕ್ರಿ. ಪೂ . 2600ರಲ್ಲಿ ಪ್ರಾರಂಭವಾಗಿ ಕ್ರಿ. ಶ.900 ತನಕ ಇದ್ದಿತು. 
ಅನೇಕ ವಿಷಯಗಳಲ್ಲಿ ಬಹಳ ಮುಂದುವರಿದಿದ್ದ ಜನ ಇವರು. ಪ್ರಪಂಚದ 


December 
M T W T F 


S 


S 


3 
10 
17 


4 
11 
18 


5 
12 
19 


6 7 8 9 
13 14 15 16 
20 21 - 


ಚಿತ್ರ 2.2 : ಡಿಸೆಂಬರ್ 21ರ ನಂತರ ಪ್ರಪಂಚ ಇರುವುದಿಲ್ಲವೆಂದು ತೋರಿಸುತ್ತಿರುವ 

- 2012ರ ಕ್ಯಾಲೆಂಡರಿನ ಪುಟ! 


ಆ ಭಾಗದಲ್ಲಿ ಬರೆಯುವ ಸಂಪ್ರದಾಯವಿಟ್ಟುಕೊಂಡಿದ್ದ ಒಂದೇ ಸಂಸ್ಕೃತಿ 
ಇದು . ಅತ್ಯುನ್ನತ ಕಲೆ, ವಾಸ್ತುಶಿಲ್ಪವಿದ್ದು ಅವರು ಕಟ್ಟಿ ಬಿಟ್ಟುಹೋದ ಅನೇಕ 
ದೇವಾಲಯಗಳು ಇಂದೂ ಜನರನ್ನು ಆಕರ್ಷಿಸುತ್ತಿವೆ. ಖಗೋಳದ ಬಗ್ಗೆಯೂ ಸಾಕಷ್ಟು 
ತಿಳಿದುಕೊಂಡಿದ್ದ ಇವರಿಗೆ ಶುಕ್ರ ಗ್ರಹ ಮುಖ್ಯವಾಗಿತ್ತು. ಇಷ್ಟೆಲ್ಲ ಮಾಡಿದವರು ಕಾಲವನ್ನು 
ಅಳತೆ ಮಾಡದೆ ಇರುತ್ತಾರೆಯೆ ? ಅವರ ಕಾಲನಿರ್ಣಯ ಪದ್ಧತಿಯಲ್ಲಿ 395 
ವರ್ಷಗಳಿಗೊಮ್ಮೆ ಎಣಿಕೆ ಮತ್ತೆ ಆರಂಭವಾಗುತ್ತದೆ ( ನಮ್ಮ ಪದ್ದತಿಯಲ್ಲಿ 60 
ಸಂವತ್ಸರಗಳಿಗೊಮ್ಮೆ ಎಣಿಕೆ ಶುರು ಮಾಡುವ ರೀತಿಯಲ್ಲಿ). ಪ್ರಾಯಶಃ ಕ್ರಿ. ಪೂ . 
3114ರಲ್ಲಿ ಯಾವುದೋ ವಿಶೇಷ ಹಬ್ಬ ಹರಿದಿನದಂದು ಪ್ರಾರಂಭವಾಗಿ ಅಂತಹ 13 
ಶಕೆಗಳ ಕೊನೆ ಬರುವುದು 2012ರ ಡಿಸೆಂಬರ್ ಕೊನೆಯಲ್ಲಿ, ಇದು ಅವರ ಪಂಚಾಂಗದ 
ಕೊನೇ ಪುಟ. ಇದು ದಿನಗಳ ಲೆಕ್ಕಾಚಾರ ಮಾತ್ರವಾಗಿದ್ದು , ಮಾಯಾ ಜನಾಂಗದವರು 


- 21 


ಪಾಪ , ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಅಂದೇನೂ ಪ್ರಪಂಚ ಕೊನೆಯಾಗುತ್ತದೆ ಎಂದು ಎಲ್ಲೂ ಹೇಳಿಲ್ಲ. ಮುಂದೆ ಬರೆಯಲು 
ಅವರಿಗೆ ಕಾಗದ ಸಿಗಲಿಲ್ಲವೋ ಏನೋ ಎಂದು ಕೆಲವರು ತಮಾಷೆ ಮಾಡುವುದುಂಟು. 
ಆದರೂ ಅನೇಕ ಜನ ಯೋಚಿಸದೆ ಹೀಗೆಲ್ಲ ಕಲ್ಪಿಸಿಕೊಳ್ಳುತ್ತಿದ್ದಾರೆ. 


ಚಿತ್ರ 2.3 : ಮಾಯಾ ಸಂಸ್ಕತಿಯ ಆಸಕ್ತಿಗಳಿಗೆ ಮತ್ತು ಸಾಧನೆಗಳಿಗೆ ಉದಾಹರಣೆ - ಮೆಕ್ಸಿಕೊದ 
ಯುಕಾಟಾನ್ ಪ್ರಾಂತ್ಯದಲ್ಲಿ ಹಿಂದೆ ಮಹಾನಗರವಾಗಿದ್ದ ಚಶೆನ್ – ಇಟ್ಟ ನಲ್ಲಿನ ಕುಕ್ಕುಲನ್ ಪಿರಮಿಡ್ 
- - ಕ್ರಿ. ಶ. 800ರಲ್ಲಿ ಇದನ್ನು ಕಟ್ಟಲಾಯಿತು. ಇದರಲ್ಲಿ 9 ಮಟ್ಟಗಳಿದ್ದು ನಾಲ್ಕೂ ಕಡೆ 365 ( ದಿನಕ್ಕೆ 
ಒಂದು ? ) ಮೆಟ್ಟಿಲುಗಳಿವೆ. 30 ಮೀಟರ್ ಎತ್ತರ ಮತ್ತು 55 ಮೀಟರ್ ಅಗಲವಿರುವ ಈ ಪಿರಮಿಡ್ಡನ್ನು 
ಆಧುನಿಕ ಪ್ರಪಂಚದ 7 ವಿಸ್ಮಯ ಸ್ಥಳಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. 


2 ) ಟಂಗುಸ್ಕ ಮತ್ತು ಡೈನೋಸರ್‌ಗಳ ವಿನಾಶಕ್ಕೆ ಕಾರಣವಾದ 
ಆಕಾಶಕಾಯಗಳ ತರಹ ಮತ್ತೆ ಯಾವುದಾದರೂ ಧೂಮಕೇತುವೋ ಕ್ಷುದ್ರ ಗ್ರಹವೋ 
ಭೂಮಿಯನ್ನು ಅಪ್ಪಳಿಸಲಿದೆಯೇ ? ( ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ಇದನ್ನು 
ವಿವರಿಸಿದೆ) ಅಮೆರಿಕದ ನಾಸಾ ಸಂಸ್ಥೆಯೇನೋ 2012ರಲ್ಲಿ ಅಂತಹ ಘಟನೆ 
ಯಾವುದೂ ನಡೆಯುವುದಿಲ್ಲ ಎಂದು ಹೇಳಿಕೆಗಳನ್ನು ಕೊಟ್ಟಿದೆ. ಆದರೆ ಅವರಿಗೆ 
ಗೊತ್ತಾಗದ ಯಾವುದಾದರೂ ಆಕಾಶಕಾಯ ಬರುತ್ತಿದೆಯೇ ? ಇದಕ್ಕೋಸ್ಕರವೇ 
ಏನೋ ಅಂತರ್ಜಾಲದಲ್ಲಿ ( ಆಕಾಶದಲ್ಲಲ್ಲ!) ಒಂದು ಗ್ರಹ ಹುಟ್ಟಿಕೊಂಡಿದೆ. ಅದರ 
ಹೆಸರು ನಿಬಿರು! 36000 ವರ್ಷಗಳಿಗೊಮ್ಮೆ ಈ ದೈತ್ಯ ಗ್ರಹ ನಮ್ಮ ಸೌರಮಂಡಲಕ್ಕೆ 
ಭೇಟಿ ಕೊಡುತ್ತದಂತೆ! ಆದರೆ ಅಂತಹ ಆಕಾಶಕಾಯವೊಂದು ನಿಜವಾಗಿಯೂ ಇದ್ದಿದ್ದರೆ 


22 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದು ಗುರು - ಶನಿಗಳ ತರಹ 
ಪ್ರಕಾಶಮಾನವಾಗಿರುತ್ತದೆ. ಆದ್ದರಿಂದ ಇದರ ಬಗ್ಗೆ ಯೋಚನೆ ಮಾಡಬೇಕಿಲ್ಲ. 
- 3) ಮತ್ತೊಂದು ಸುದ್ದಿ : ಇದು ಆದ್ರ್ರ ( ಬೆಟೆಲ್ಲುಸ್ ) ನಕ್ಷತ್ರದ ಬಗ್ಗೆ . ಇದು 
ಸೂಪರ್ನೋವಾ ಘಟ್ಟವನ್ನು ತಲುಪಿ ಭೂಮಿಯಲ್ಲಿ ಅಲ್ಲೋಲಕಲ್ಲೋಲವನ್ನು 
ಉಂಟುಮಾಡುತ್ತದೆ. ಬೆಳಕಲ್ಲೇ ಮತ್ತೊಬ್ಬ ಸೂರ್ಯ ಕಾಣಿಸಿಕೊಳ್ಳುತ್ತಾನೆ. ಇತ್ಯಾದಿ 
ಸುದ್ದಿಗಳು ಹರಡುತ್ತಿವೆ! ಈ ನಕ್ಷತ್ರ ಕೆಂಪು ದೈತ್ಯ ಘಟ್ಟವನ್ನು ಮುಟ್ಟಿದ್ದು ಸೂಪರ್ನೋವಾ 
ಆಗುವುದು ಅದರ ಭವಿಷ್ಯದಲ್ಲಿ ಬರೆದಿದೆ. ಇದು ಜ್ಯೋತಿಷ್ಯವಲ್ಲ , ಪ್ರಾಕೃತಿಕ ನಿಯಮ . 
ಆ ನಕ್ಷತ್ರ 100 ವರ್ಷಗಳ ನಂತರ ಅಥವಾ ಲಕ್ಷ ವರ್ಷಗಳ ನಂತರವೂ ಸಿಡಿಯಬಹುದು. 
ಸುಮಾರು 600 ಜ್ಯೋತಿರ್ವಷ್ರಗಳ ದೂರದಲ್ಲಿರುವುದರಿಂದ ಅಲ್ಲಿ ಏನೇ ಆದರೂ 
ಅದು ನಮಗೆ ತಿಳಿಯುವುದು 600 ವರ್ಷಗಳ ಬಳಿಕ ! 


ಚಿತ್ರ 2 .4 : ಮಾಯಾದಿನಗಣನೆಯ ಮಾಹಿತಿ ಇರುವ ಒಂದು ಕಲ್ಲು ಕೆತ್ತನೆ . 


2012ರಲ್ಲಿ ನಮಗೆ ಅದು ಸೂಪರ್ನೋವಾ ಆಗಿ ಪ್ರಕಾಶಮಾನವಾಗಿ 
ಕಾಣಿಸಿಕೊಳ್ಳಬೇಕಾದರೆ 600 ವರ್ಷಗಳ ಹಿಂದೆ, ಅಂದರೆ ವಿಜಯನಗರ ಸಾಮ್ರಾಜ್ಯದ 
ಸಮಯದಲ್ಲಿ ಅದು ಸಿಡಿದಿರಬೇಕಾಗುತ್ತದೆ . ಸಿಡಿಯಿತು ಎಂದುಕೊಂಡರೂ ಅದು 
ಬಹಳ ದೂರವಿರುವುದರಿಂದ ನಮಗೆ ಯಾವ ಹಾನಿಯೂ ಇಲ್ಲ ; ಅಷ್ಟೊಂದು ದೂರದಲ್ಲಿ 
ಇರುವುದರಿಂದ ಅದು ಆಕಾಶದಲ್ಲಿ ಹೊಳೆಯುವ ನಕ್ಷತ್ರವಾಗಿ ಮಾತ್ರ ನಮಗೆ 
ಕಾಣುತ್ತದೆ. ನಮ್ಮ ಅದೃಷ್ಟ ಎಂದುಕೊಂಡು ಆ ಸುಂದರ ದೃಶ್ಯವನ್ನು ನೋಡಿ 
ಆನಂದಿಸೋಣ( ಇದರ ವಿವರವನ್ನು 'ಹೊಸ ನಕ್ಷತ್ರ ಹುಟ್ಟಲಿದೆಯೇ ' ಎಂಬ ಮುಂದಿನ 
ಒಂದು ಅಧ್ಯಾಯದಲ್ಲಿ ನೋಡಬಹುದು). ಸುಮಾರು 25 ಜ್ಯೋತಿರ್ವಷ್ರ 


23 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ದೂರದೊಳಗೆ ಸೂಪರ್ನೋವಾ ಸಿಡಿದರೆ ಮಾತ್ರ ನಮಗೆ ಹಾನಿಯಾಗುವ ಸಾಧ್ಯತೆ 
ಇರುತ್ತದೆ. 

4) 2012ರ ಕೊನೆಯಲ್ಲಿ ಭೂಮಿಯ ಅಯಸ್ಕಾಂತ ಧ್ರುವಗಳು ( ಮ್ಯಾಗ್ನೆಟಿಕ್ 
ಪೋಲ್) ಅದಲು ಬದಲಾಗುತ್ತವೆ ಎನ್ನುವುದು ಮತ್ತೊಂದು ಹೆದರಿಕೆ! ಅಂದರೆ 
ಉತ್ತರ ಧ್ರುವ ದಕ್ಷಿಣ ಧ್ರುವವಾಗುತ್ತದೆ. ನಿಜ , ಕಳೆದ ದಶಲಕ್ಷ ವರ್ಷಗಳಲ್ಲಿ ಕೆಲವು 
ಬಾರಿ ಹೀಗಾಗಿದೆ. ಕಳೆದ ಬಾರಿ ಈ ತರಹ ಆಗಿದ್ದು ಸುಮಾರು 7,50,000 ವರ್ಷಗಳ 
ಹಿಂದೆ. ಆದರೆ ಇದು ಯಾವಾಗ ಮತ್ತೆ ನಡೆಯುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. 
ಭೂಮಿಗೆ ಅಯಸ್ಕಾಂತದ ಗುಣಗಳು ಬಂದಿರುವುದು ಭೂಗರ್ಭದಲ್ಲಿರುವ 
ದ್ರವರೂಪದಲ್ಲಿನ ಕಬ್ಬಿಣದ ಚಲನೆಯಿಂದ, ಧ್ರುವಗಳು ಬದಲಾದರೆ ಕೆಲವು 
ತೊಂದರೆಗಳೂ ಹುಟ್ಟಬಹುದು. ಉದಾಹರಣೆಗೆ ಭೂಮಿಗೆ ಬರುವ ವಿಶ್ವಕಿರಣಗಳಲ್ಲಿ 
(ಕಾಸ್ಮಿಕ್ ರೇಸ್ ವ್ಯತ್ಯಾಸವಾಗಿ ಸಂಪರ್ಕಗಳಲ್ಲಿ ತೊಂದರೆಯಾಗಬಹುದು. ಆದರೆ 
2012ರಲ್ಲಿ ಈ ವಿದ್ಯಮಾನ ನಡೆಯುತ್ತದೆ ಎಂದು ಯಾವ ಕಾರಣದಿಂದಲೂ 
ಹೇಳಬರುವುದಿಲ್ಲ . ಇದಕ್ಕೂ ಸೂರ್ಯನಲ್ಲಿ ನಡೆಯುವ ಯಾವ ಪ್ರಕ್ರಿಯೆಗೂ 
ಸಂಬಂಧವಿಲ್ಲ. 


ಬೆಟೆಲ್ಕುಸ್ 


Jupiter 


ಚಿತ್ರ 2.5 : ಆದ್ರ್ರ ( ಬೆಟಲ್ಕು ಸ್ ) 
- ನಕ್ಷತ್ರ ಈಗ ಕೆಂಪು ದೈತ್ಯ 
ಘಟ್ಟದಲ್ಲಿದೆ. ಅದರ ಗಾತ್ರ ಅತಿ 
ಹೆಚ್ಚು - ನಮ್ಮ ಸೌರಮಂಡಲದ 
ಗುರುವಿನ ಪಥದಷ್ಟು ತ್ರಿಜ್ಯದ 
ಆಕಾಶಕಾಯ ! ಅಂದರೆ - 5 
ಖಗೋಳಮಾನ! ಈ ನಕ್ಷತ್ರ 
ಎಂದಾದರೂ ಸೂಪರ್ನೋವಾ 
ಆಗಬಹುದು ( ವಿವರಕ್ಕೆ ಮುಂದಿನ 
ಅಧ್ಯಾಯವೊಂದನ್ನು ನೋಡಿ) 


5) ಮತ್ತೇನು? ಅಂದು ಚಳಿಗಾಲದ ಸೂರ್ಯ ಮತ್ತು ನಮ್ಮ ಗ್ಯಾಲಕ್ಸಿಯ 
ಸಮಭಾಜಕ ರೇಖೆ ಒಂದೇ ದಿಕ್ಕಿನಲ್ಲಿ ಕಾಣಿಸಿಕೊಂಡು ಪ್ರಕೃತಿ 
ಅಲ್ಲೋಲಕಲ್ಲೋಲವಾಗುತ್ತದೆ! ಖಗೋಳವಿಜ್ಞಾನದಲ್ಲಿ ಇಷ್ಟು ನಿಖರತೆಯಿಂದ ಇಂತಹ 
ವಿದ್ಯಮಾನಗಳನ್ನು ನಿರ್ಧರಿಸಲು ಅಸಾಧ್ಯ . ದಿನವಿರಲಿ, ವಾರವಿರಲಿ , ಯಾವ ವರ್ಷ 
ಅದು ನಡೆಯುತ್ತದೆ ಎಂದು ಹೇಳುವುದೂ ಕಷ್ಟ. ಅದಲ್ಲದೆ ನಮ್ಮ ಗ್ಯಾಲಕ್ಸಿಯೇನೂ ಸರಳ 
ವೃತ್ತವಲ್ಲ; ಅದು ಸುರುಳಿ ಸುತ್ತಿಕೊಂಡಿರುವ ಆಕಾಶಕಾಯಗಳ ಗುಂಪು. ಅದರ 
ಹೊರಭಾಗಗಳು ಯಾವುವು ಎಂದೂ ಸರಿಯಾಗಿ ಹೇಳಲಾಗುವುದಿಲ್ಲ. ಒಟ್ಟಿನಲ್ಲಿ ಆ 


24 . 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ರೇಖೆಗೆ ಯಾವ ನಿಖರತೆಯೂ ಇಲ್ಲ; ಅದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಯಾವ 
ಭೌತಿಕ ಅಸ್ತಿತ್ವವೂ ಇಲ್ಲ. ಸೂರ್ಯನಿಗೂ ಗ್ಯಾಲಕ್ಸಿಯ ಕೇಂದ್ರಕ್ಕೂ _27000 
ಜ್ಯೋತಿರ್ವಷ್ರಗಳು ದೂರ. ಇಷ್ಟು ದೂರದಲ್ಲಿ ಒಂದರ ಆಸರೆ ಇನ್ನೊಂದರ ಮೇಲೆ 
ಬೀಳುವುದಿಲ್ಲ . 

16ನೇ ಶತಮಾನದಿಂದ ಪ್ರಾರಂಭವಾಗಿ ಕೋಪರ್ನಿಕಸ್ , ಗೆಲಿಲಿಯೊ , ಹಬಲ್ 
ಮತ್ತಿತರರು ವಿವಿಧ ಘಟ್ಟಗಳಲ್ಲಿ ನಮ್ಮ ಭೂಮಿಯಲ್ಲಾಗಲೀ , ನಮ್ಮ ಸೂರ್ಯನಲ್ಲಾಗಲಿ, 
ನಮ್ಮ ಗ್ಯಾಲಕ್ಸಿಯಲ್ಲಾಗಲಿ ಯಾವ ವಿಶೇಷವೂ ಇಲ್ಲ ಎಂದು ತೋರಿಸಿದ್ದಾರೆ. ಪ್ರಪಂಚದ 
ಯಾವುದೋ ಸಾಧಾರಣ ಗ್ಯಾಲಕ್ಸಿಯ ಸಾಧಾರಣ ನಕ್ಷತ್ರದ ಪುಟ್ಟ ಗ್ರಹವೊಂದನ್ನು 
ನಾಶ ಮಾಡಲು ಇಷ್ಟೆಲ್ಲ ಆಕಸ್ಮಿಕಗಳು ಒಟ್ಟಿಗೆಯೇ ಆಗುತ್ತವೆಯೇ ? ಡಿಸೆಂಬರ್ 
ಬರಲಿ, ಯಾವ ಯೋಚನೆಯೂ ಇಲ್ಲದೆ ಮುಂದಿನ ವರ್ಷದ ಕ್ಯಾಲೆಂಡರನ್ನು 
ಕೊಂಡುಕೊಳ್ಳಿ. 

( ವಿಜಯ ಕರ್ನಾಟಕ, 26 - 8 - 2012 ) 


ಇಂದಿನ ಮಾಹಿತಿ 


2012ರಲ್ಲಿ ಕಂಡಂತಹ ಸಾಮೂಹಿಕ ಸನ್ನಿ ಆ ವರ್ಷಕ್ಕೆ ಮಾತ್ರ 
ಸೀಮಿತವಾಗದೆ ಎಂದಾದರೂ ಮತ್ತೆ ಕಾಣಿಸಿಕೊಳ್ಳಬಹುದು. ಮನುಷ್ಯಕುಲಕ್ಕೆ ಕೆಲವು 
ಅರ್ಥವಾಗುವ ಅಪಾಯಗಳು ಇದ್ದೇ ಇವೆ: ಪರಮಾಣು ಯುದ್ದ, ದೊಡ್ಡ ಕುದ್ರಗ್ರಹದಿಂದ 
ಹೊಡೆತ, ಬಹಳ ಹತ್ತಿರದ ಸೂಪರ್ನೋವಾ ಇತ್ಯಾದಿ. ಇವುಗಳ ಜೊತೆ 
ಊಹಾಪೋಹಗಳ ಭೀತಿಗಳು ಹಲವಾರು: ನಿಬಿರು ಎಂಬ ಇಲ್ಲದ ಗ್ರಹದ ಯೋಚನೆ, 
ಗ್ರಹಗಳೆಲ್ಲಾ ಒಟ್ಟಿಗೆ ಕಾಣಿಸಿಕೊಂಡುಬಿಟ್ಟರೆ ಎಂಬ ಯೋಚನೆ! ಯಾರೋ ಒಬ್ಬರು, 
ಇಬ್ಬರು ಏನೋ ಊಹಿಸಿಕೊಂಡು ಅಂತರ್ಜಾಲದಲ್ಲಿ ಈ ಸುದ್ದಿಗಳನ್ನು ನೆಡುತ್ತಾರೆ. 
ಈಗಿನ ಕಾಲದಲ್ಲಿ ಅಷ್ಟೇ ಸಾಕು! ಅದಲ್ಲದೆ ಏಸು ಕ್ರಿಸ್ತ ಮತ್ತೆ ಬರುತ್ತಾನೆ ಎಂಬ ಭರವಸೆ 
ಬಹಳ ಜನರಿಗೆ. ಆಗ ಪ್ರಳಯವೂ ಆಗಬಹುದಂತೆ! ಅದು 1 ಜನವರಿ 2017 
ಎನ್ನುತ್ತಾರೆ ಒಬ್ಬರು ( ಇಂಥವರಿಗೆಲ್ಲಾ ಜನವರಿ 1 ಆಕರ್ಷಕ ದಿನ), ಇನ್ನೊಬ್ಬರು 
2018 ಅನ್ನುತ್ತಾರೆ. ಇನ್ನೂ 50 -100 ಸಾವಿರ ವರ್ಷಗಳು ಬೇಕು ಎಂದು ಇನ್ನೊಬ್ಬರು 
ಹೇಳುತ್ತಾರೆ. ಕಣವಿಜ್ಞಾನಕ್ಕೋಸ್ಕರ ನಡೆಸುತ್ತಿರುವ ಜಿನೇವಾನಲ್ಲಿನ ವೇಗವರ್ಧಕ 
ಯಂತ್ರದಲ್ಲಿನ ಪ್ರಕ್ರಿಯೆಗಳಿಂದ ಅಗಾಧ ಕಪ್ಪು ಕುಳಿ ಹುಟ್ಟಿ ಪ್ರಳಯವಾಗುತ್ತದೆ ಎಂಬ 
ಸುದ್ದಿಯೂ ಮತ್ತೊಂದು ಊಹೆ! ಇವೆಲ್ಲಾ ಕೇಳಿಸಿದಾಗ ಒಂದು ನಗು ನಕ್ಕು ಮುಂದೆ 
ಹೋಗಬೇಕಷ್ಟೇ ! 


25 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


3 . ಮಂಗಳದಲ್ಲಿ ಮತ್ತೊಂದು ಮರೀಚಿಕೆ! 
( ಮಂಗಳಗ್ರಹದ ಇತ್ತೀಚಿನ ಒಂದು ಚಿತ್ರದಲ್ಲಿ ಒಂದು ದೊಡ್ಡ ಚತುರ್ಭುಜಾಕಾರದ 
ಕಲ್ಲಿನ ಸ್ಥಂಬ ಕಾಣಿಸುತ್ತಿದೆ. ಯಾರೋ ಅಲ್ಲಿ ಹೋಗಿಅದನ್ನು ನೆಟ್ಟಿರಬಹುದೇ ? ಮಂಗಳ 
ಗ್ರಹದ ಬಗ್ಗೆ ಏನೋ ಆಶೆಗಳನ್ನು ಇಟ್ಟುಕೊಂಡು ಅಲ್ಲಿ ಇಂತಹ ಘಟನೆಗಳನ್ನು ಮುಂದೆಯೂ 
ಕಲ್ಪಿಸಿಕೊಳ್ಳುವವರು ಅನೇಕರಿದ್ದು ವೈಜ್ಞಾನಿಕ ವಿವರಗಳನ್ನು ಅವರು ನಂಬುವುದಿಲ್ಲ..) 

ಊರಿನಲ್ಲಿ ಮನೆಗಳೆಲ್ಲಾ ಬಿಕೋ , ಜನರೇ ಇಲ್ಲ . ಆದರೆ ಒಂದು ಮನೆ 
ಮಾತ್ರ ಅದಕ್ಕೆ ಅಪವಾದ . ಆ ತರಹ ಆಗಿದೆ ಭೂಮಿಯ ಗತಿ! ಇಡೀ ಪ್ರಪಂಚದಲ್ಲಿ 
ನಾವೊಬ್ಬರೇ ಆಗಿ ಬಿಟ್ಟಿದ್ದೇವೆಯೋ ಏನೋ ? ಹೆಮ್ಮೆಯೂ ಇದೆ, ಆದರೆ ಯೋಚನೆಯೂ 
ಕೂಡ! ಮಾತಾಡೋಕೆ ಯಾರೂ ಇಲ್ಲವಲ್ಲ ಎಂಬ ಕಳವಳ , ಪಕ್ಕದ ಮನೆಗಾದರೂ 
ವಾಸಕ್ಕೆ ಯಾರಾದರೂ ಬಂದರೆ ? ಅದಕ್ಕೆ ಮೊದಲಿಂದಲೂ ಪಕ್ಕದ ಮಂಗಳ 
ನಮಗೆ ಅತಿ ಆಕರ್ಷಕ ಗ್ರಹವಾಗಿ ಕಂಡುಬಂದಿದೆ. ಮಂಗಳದಲ್ಲಿ ಹಿಂದೆಯೂ ಜೀವವನ್ನು 
ಕೆಲವರು ಕಂಡರು; ಮುಂದೆಯೂ ಕೆಲವರು ಕಾಣುತ್ತಿರುತ್ತಲೇ ಇರುತ್ತಾರೆ! 


26 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಚಿತ್ರ 3.1 : ಮಂಗಳ ( ಅಂಗಾರಕ ) ಗ್ರಹ ; ಸೂರ್ಯನಿಂದ ಒಂದೂವರೆ ಖಗೋಳಮಾನ ದೂರವಿದ್ದು 
ಹಿಂದೆ ಅನೇಕರು ಅಲ್ಲಿ ಜೀವಿಗಳಿರುವ ಬಗ್ಗೆ ಆಶೆಗಳನ್ನು ವ್ಯಕ್ತಪಡಿಸಿದ್ದರು. ಮಂಗಳದ ಮೇಲಿನ 
ಗೆರೆಗಳನ್ನು ಇಟಲಿಯ ಶಿಪರೆಲಿ ಕಸಾಲ್' ಮತ್ತು ಅಮೆರಿಕದ ಲೊವೆಲ್ ಕಾಲುವೆಗಳೆಂದು ತಿಳಿದು 
ಲೇಖನಗಳನ್ನು ಬರೆದರು . ಅದರಲ್ಲೂ ಲೊವೆಲ್ ಅದನ್ನೇ ತಮ್ಮ ಜೀವನದ ಧೈಯವನ್ನಾಗಿಟ್ಟುಕೊಂಡಿದ್ದರು 


- 18ನೆಯ ಶತಮಾನದಲ್ಲಿ ಯುರೇನಸ್ ಗ್ರಹವನ್ನು ಕಂಡುಹಿಡಿದ 
ಖಗೋಳಜ್ಞ ವಿಲಿಯಮ್ ಹರ್ಷೆಲ್ ಮಂಗಳದಲ್ಲಿ ಮನುಷ್ಯರಿರಬಹುದು ಎಂದು 
ನಂಬಿದ್ದನು. 19ನೆಯ ಶತಮಾನದ ಉತ್ತರಾರ್ಧದಲ್ಲಿ ಕೆಲವು ಖಗೋಳಜ್ಞರು 
ದೂರದರ್ಶಕದಲ್ಲಿ ಕಾಣಿಸಿದ ಗ್ರಹದ ಮೇಲೆ ಮೇಲಿನ ಗೆರೆಗಳನ್ನು ನೀರಿನ 
ಕಾಲುವೆಗಳಿರಬೇಕೆಂದು ಕಲ್ಲಿಸಿಕೊಂಡು ಅದನ್ನು ಬಹಳ ಪ್ರಚಾರ ಮಾಡಿದರು . 
ಇದರಿಂದ ಅಲ್ಲಿ ಜನರಿರಬಹುದೆಂಬ ಅನುಮಾನ ಹೆಚ್ಚಾಯಿತು. ಆ ಸಮಯದಲ್ಲೇ ಟೆಸ್ಲಾ 
ಎಂಬ ಖ್ಯಾತ ವಿಜ್ಞಾನಿ ಮಂಗಳದಿಂದ ರೇಡಿಯೋ ಸಿಗ್ನಲ್ ಕಂಡುಹಿಡಿದಿದ್ದೇನೆ ಎಂದು 
ತಿಳಿದಿದ್ದ . 20ನೆಯ ಶತಮಾನದ ಪ್ರಾರಂಭದಲ್ಲಿ ಮಂಗಳ ಭೂಮಿಯ ಹತ್ತಿರ ಬಂದಾಗ 
ಅಲ್ಲಿಂದ ಬರಬಹುದಾದ ಧ್ವನಿಗಳನ್ನು ಕೇಳಲು ಮಾರ್ಕೋನಿ (ರೇಡಿಯೊ 
ಕಂಡುಹಿಡಿದವರಲ್ಲಿ ಒಬ್ಬರು) ಅಮೆರಿಕದ ಎಲ್ಲ ರೇಡಿಯೊ ಕೇಂದ್ರಗಳನ್ನು ಕೆಲವು 
ಕಾಲ ಮುಚ್ಚಿಸಿದರಂತೆ! ಅದೇ ಸಮಯದಲ್ಲಿ ಪ್ರಖ್ಯಾತ ಆಂಗ್ಲ ಲೇಖಕ ಹೆಚ್ . ಜಿ . ವೆಲ್ 
ಭೂಮಿಯಮೇಲೆ ಮಂಗಳದ ಜನರ ಆಕ್ರಮಣದ ಬಗ್ಗೆ ಒಂದು ಕಾದಂಬರಿಯನ್ನು 
ಬರೆದರು. 1936ರಲ್ಲಿ ಇದರ ಬಗ್ಗೆ ರೇಡಿಯೊ ನಾಟಕ ಪ್ರಸಾರವಾದಾಗ ಅಮೆರಿಕದಲ್ಲಿನ 
ಜನ ಅದನ್ನು ನಂಬಿ ಅಲ್ಲಿ ಇಲ್ಲಿ ಓಡಿದರಂತೆ! 


27 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಚಿತ್ರ 3 .2 : ವೈಕಿಂಗ್ ನೌಕೆಗಳು ತೆಗೆದ ಇಂತಹ ಚಿತ್ರಗಳು ಹಿಂದೆ ಮಂಗಳದಲ್ಲಿ ನದಿಗಳಿದ್ದಿರಬಹುದು ಎಂದು 
ತೋರಿಸಿವೆ. ಮಂಗಳಕ್ಕೆ ಹೋಗಿರುವ ಈಗಿನ ಸುಧಾರಿತ ಉಪಕರಣಗಳೂ ಮಂಗಳದಲ್ಲಿ ಹಿಂದೆ ಸಾಗರಗಳು 
ಮತ್ತು ನದಿಗಳು ಇದ್ದಿರಬೇಕು ಎಂದು ತೋರಿಸಿವೆ. 


ರಾಕೆಟ್ ಯುಗ ಪ್ರಾರಂಭವಾದ ನಂತರವಂತೂ ಅನೇಕ ಬಾಹ್ಯಾಕಾಶ 
ನೌಕೆಗಳು ಮಂಗಳ ಗ್ರಹವನ್ನು ಗಹನವಾಗಿ ಪರಿಶೀಲಿಸಿವೆ . ಅಂತರಿಕ್ಷ ವಾಹನಗಳು 
ಚಂದ್ರನನ್ನು ಸೇರಲು 2 - 5 ದಿನಗಳು ಬೇಕಾದರೆ , ಮಂಗಳ ಗ್ರಹವನ್ನು ತಲುಪಲು 
ಸುಮಾರು 7 ತಿಂಗಳು ( 215 ದಿನಗಳು) ಬೇಕಾಗುತ್ತವೆ. ಅಮೆರಿಕದ ನಾಸಾ 
ಸಂಸ್ಥೆಯಿಂದ ಇದುವರೆವಿಗೆ ಮಂಗಳ ಗ್ರಹಕ್ಕೆ 6 ಅಂತರಿಕ್ಷವಾಹನಗಳು ಹೋಗಿವೆ. 
1975 ಮತ್ತು 1976ರ ಸಮಯದಲ್ಲಿ ಅಲ್ಲಿಗೆ ವೈಕಿಂಗ್ 1 ಮತ್ತು 2 ಎಂಬ ಬಾಹ್ಯಾಕಾಶ 
ನೌಕೆಗಳನ್ನು ಕಳುಹಿಸಿ ಅವು ಹಲವಾರು ವರ್ಷಗಳು ಮಂಗಳಗ್ರಹವನ್ನು ಸುತ್ತುತ್ತಿದ್ದು 
ಅಲ್ಲಿಂದ ಅನೇಕ ಚಿತ್ರಗಳನ್ನು ಕಳುಹಿಸಿದವು. ವೈಕಿಂಗ್ 2ರ ಜೊತೆ ಇದ್ದ ಒಂದು 
ಯಂತ್ರವೂ ಮಂಗಳದ ನೆಲದ ಮೇಲೆ ಇಳಿದು ಗ್ರಹದ ಮಣ್ಣು ಇತ್ಯಾದಿಯ ಪರಿಶೀಲನೆ 
ನಡೆಸಿತು. ಆದರೆ ಅದರಿಂದ ಮಂಗಳದಲ್ಲಿ ಜೀವಾಂಶ ಇರುವ ಬಗ್ಗೆ ವಿವಾದರಹಿತ 
ಪರಿಣಾಮವೇನೂ ದಕ್ಕಲಿಲ್ಲ . 7 ವರ್ಷಗಳ ಹಿಂದೆ ಕಳುಹಿಸಿದ್ದ ರೊಬಾಟ್ 
ಉಪಕರಣಗಳು ಇನ್ನೂ ಕೆಲಸ ಮಾಡುತ್ತಿವೆ. 


ವೈಕಿಂಗ್ ನೌಕೆಗಳಲ್ಲಿದ್ದ ಉಪಕರಣಗಳು ಕಳುಹಿಸಿದ ಮಂಗಳ ಗ್ರಹದ ಹಲವಾರು 
ಚಿತ್ರಗಳು ಬಹಳ ಕುತೂಹಲಕಾರಿಯಾಗಿದ್ದು ಅನೇಕರನ್ನು ಆಕರ್ಷಿಸಿವೆ. ಅಲ್ಲಿಂದ 
ಬಂದ ಒಂದು ಚಿತ್ರದ ಮಧ್ಯದಲ್ಲಿ ಮನುಷ್ಯನ ಮುಖವಿರುವಂತಿದ್ದಿತು. ಇದನ್ನು 
ನೋಡಿ ಮಂಗಳದಲ್ಲಿ ಜೀವವಿದೆ ಎಂಬ ಅಭಿಪ್ರಾಯ ಬಹಳ ಜನಕ್ಕೆ ಬಂದಿತು . 


28 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಆದರೆ ಅದರ ಹತ್ತಿರವೇ ಬೇರೆ ನೌಕೆಗಳು (1998 - 2001 ) ಹೋಗಿ ಚಿತ್ರ ತೆಗೆದಾಗ 
ಅದು ಬರೀ ಮಣ್ಣುಗುಡ್ಡೆ ಎಂದು ತಿಳಿಯಿತು. 


ಚಿತ್ರ 3 .5 : 1976ರಲ್ಲಿ ಕಾಣಿಸಿದ ' ಮಂಗಳಗ್ರಹದ ಮೇಲಿನ ಮನುಷ್ಯ'ನ ಮುಖದ ಚಿತ; 2001ರಲ್ಲಿ 

ಹತ್ತಿರ ಹೋದಾಗ ಬರೀ ಮಣ್ಣುಗುಡ್ಡೆ ಕಾಣಿಸಿತು . 


- ಕೆಲವು ವರ್ಷಗಳ ನಂತರ ಇದೇ ತರಹ ಒಂದು ಚಿತ್ರದಲ್ಲಿ ಕುಳಿತಿರುವ 
ಮನುಷ್ಯ'ನೊಬ್ಬ ಕಾಣಿಸಿದಾಗ ಕೆಲವರಿಗೆ ಖುಷಿಯೋ ಖುಷಿ. ' ಮಂಗಳದಲ್ಲಿ ಜೀವ 
ಇದೆ ಅಂತ ಹೇಳ್ತಾನೇ ಇದ್ದಿವಿ. ಈಗಲಾದರು ನಂಬುತ್ತೀರಲ್ಲವೇ ?” ಎನ್ನುತ್ತಿದ್ದರು. ಅದು 
ಹಾಗಲ್ಲ ಎಂದು ವಿಜ್ಞಾನಿಗಳು ಹೇಳಿದರೆ ಇಂತಹ ಜನ ನಂಬುತ್ತಾರೆಯೇ ? ಅಂತೂ 
20 ವರ್ಷ ಈ ಕಥೆ ಚಾಲನೆಯಲ್ಲಿದ್ದಿತು. ಆದರೆ 2001ರಲ್ಲಿ ಅದಕ್ಕಿಂತ ಉತ್ತಮ 
ಕ್ಯಾಮೆರಾ ಅದೇ ಜಾಗದಲ್ಲಿ ಮತ್ತೂ ಹತ್ತಿರ ಹೋಗಿ ತೆಗೆದ ಚಿತ್ರದಲ್ಲಿ ಏನೂ ಇಲ್ಲ! ಬರೀ 
ಮಣ್ಣಿನ ದಿಣ್ಣೆ ( ಎಲ್ಲಾದರೂ ಓಡಿಹೋಯಿತೇ ?) 

ಆದರೂ ಮಂಗಳದಲ್ಲಿ ಮನುಷ್ಯರಿದ್ದಾರೆ ಎಂದು ನಂಬುವವರು ಸಾಕಷ್ಟು 
ಮಂದಿ. ಕಳೆದ ತಿಂಗಳು ಅವರಿಗೆ ಸಂತಸ ಪಡಲು ಮತ್ತೊಂದು ಚಿತ್ರ ಸಿಕ್ಕಿದೆ. ಇದೇನೂ 
ಹೊಸದಲ್ಲ. 2006ರಲ್ಲಿ ನಾಸಾ ದಾಖಲೆಗಳಲ್ಲಿದ್ದ ಒಂದು ಹಳೆಯ ಚಿತ್ರಕ್ಕೆ ಮತ್ತೆ ಜೀವ 
ಬಂದಿದೆ. ಈ ಚಿತ್ರದಲ್ಲಿ ಯಾವುದೋ ದೊಡ್ಡಕಲ್ಲು ನಿಂತಿರುವ ಹಾಗೆ ಕಾಣಿಸುತ್ತದೆ. 
ಚತುರ್ಭುಜಾಕಾರದಲ್ಲಿರುವ ಈ ಕಲ್ಲು ಪ್ರಾಕೃತಿಕ ಶಿಲ್ಪವಲ್ಲ , ಯಾರೋ ನೆಟ್ಟಿರುವ ಕಲ್ಲು 
ಎನ್ನುವ ವಾದಗಳು ಅಂತರ್ಜಾಲದ ತಾಣಗಳಲ್ಲಿ ಕಂಡುಬರುತ್ತವೆ. ಏಪ್ರಿಲ್ ಮಧ್ಯದಿಂದ 
ಇದೇ ಸುದ್ದಿ! ಇಂತಹ ಕಲ್ಲುಗಳು ಹಳೆಯ ಪ್ರಖ್ಯಾತ ಚಲನಚಿತ್ರವೊಂದರಲ್ಲಿ 
ಕಾಣಿಸಿಕೊಂಡಿದ್ದು ಇವರ ಊಹಾಪೋಹಗಳಿಗೆ ಮತ್ತೆ ತುಪ್ಪ ಸುರಿದಂತೆ! 


29 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಚಿತ್ರ 3.6 : ಮತ್ತೊಂದು ಭ್ರಮೆ : ಮಂಗಳದಲ್ಲಿ ಕುಳಿತಿರುವ ಮನುಷ್ಯ 


1960ರ ದಶಕದಲ್ಲಿ ಪ್ರಖ್ಯಾತ ಲೇಖಕ ಆರ್ಥ‌್ರ ಕಾರ್ಕ್‌ರ 'ಸ್ಪೇಸ್ ಓಡಿಸ್ಸಿ 
2001' ಎಂಬ ಪುಸ್ತಕವನ್ನು ಆಧರಿಸಿ ಅಮೆರಿಕದ ನಿರ್ದೇಶಕ ಕ್ಯುಬಿಕ್ ಒಂದು 
ಚಲನಚಿತ್ರವನ್ನು ತಯಾರಿಸಿದರು. ಭರ್ಜರಿ ಸಂಗೀತದೊಂದಿಗೆ ಪ್ರಾರಂಭವಾಗುವ 
ಈ ಚಿತ್ರವನ್ನು ಪ್ರಪಂಚದ 10 ಉತ್ತಮ ಚಲನಚಿತ್ರಗಳಲ್ಲಿ ಒಂದು ಎಂದು 
ಪರಿಗಣಿಸಲಾಗುತ್ತದೆ. ಈ ಚಿತ್ರದಲ್ಲಿ ಯಾರೋ ಅನ್ಯಗ್ರಹಜೀವಿಗಳು ಭೂಮಿಗೆ ಬಂದು 
ಒಂದು ಎತ್ತರದ ಚಪ್ಪಟೆಯ ಚತುರ್ಭುಜಾಕಾರದ ಕಪ್ಪು ಕಲ್ಲು ಸ್ಥಂಬವನ್ನು 
ಬಿಟ್ಟುಹೋಗಿರುತ್ತಾರೆ. ಅಲ್ಲಿ ಜೀವಿಸುತ್ತಿದ್ದ ಕಾಡುಮನುಷ್ಯರಿಗೆ ಅದು ಮೊದಲು 
ಹೆದರಿಕೆಯನ್ನು ಉಂಟುಮಾಡುತ್ತದೆ. ಆದರೂ ಕುತೂಹಲದಿಂದ ಅವರಲ್ಲಿ ಒಬ್ಬ ಅದನ್ನು 
ಮುಟ್ಟಿದ ತಕ್ಷಣ ಅವನಿಗೆ ಬೆಂಕಿ ಮಾಡುವ ತಂತ್ರಜ್ಞಾನ ಬರುತ್ತದೆ! ಹಾಗೆಯೇ 
ಉ ಪ ಕ ರಣ ಗಳ ನ ತ೦ಾರಿಸುತ್ತಾನೆ . ನಮ್ಮ ನಾಗರಿಕತೆ 
ಪ್ರಾರಂಭವಾಗುತ್ತದೆ . ಅನಂತರ ಮನುಷ್ಯ ಚಂದ್ರಗ್ರಹಕ್ಕೆ ಹೋದಾಗ ಅಲ್ಲೂ ಅದೇ 
ತರಹದ ಒಂದು ಕಲ್ಲಿನ ಸ್ಥಂಬ ಕಾದಿರುತ್ತದೆ . ಹೀಗೆಯೇ ಪ್ರತಿಯೊಂದು ಘಟ್ಟದಲ್ಲೂ 
ಮಾನವನ ಪ್ರಗತಿಗೆ ನಿರ್ದೇಶನ ಮತ್ತು ಸಹಾಯ ದೊರೆಯುತ್ತದೆ. ಮಂಗಳದಲ್ಲಿ 
ಕಾಣಿಸಿಕೊಂಡಿರುವ ಈ ಕಲ್ಲು ಅರ್ಥರ್ ಕ್ಲಾರ್ಕ್ ಅವರ ಸಿನೆಮಾದಲ್ಲಿ ಕಾಣಬರುವ 
ಕಲ್ಲುಗಳ ತರಹವೇ ಇದೆ ಎಂದು ಪ್ರಚಾರ ನಡೆಯುತ್ತಿದೆ. ನಾಸಾ ಸಂಸ್ಥೆ ಅದೂ ಬರೀ 
ಕಲ್ಲು ಮಣ್ಣು ಎಂದು ಅದಕ್ಕೆ ಸಾಕ್ಷಿ ಕೊಟ್ಟಿದೆ. ಡಿಜಿಟಲ್ ಕ್ಯಾಮೆರಾಗಳ ಚಿತ್ರಗಳು 
ಯಾವಾಗಲೂ ಪುಟ್ಟ ಚದುರ ರೂಪದಲ್ಲಿ ಬಂದು ಎಲ್ಲ ಸೇರಿ ಒಟ್ಟಿನಲ್ಲಿ ಅದು 
ನಾಲ್ಕು ಭುಜಾಕಾರ ಪಡೆದಿದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ( ಟಿ.ವಿ . ಯಲ್ಲಿ 
ಸರಿಯಾಗಿ ಪ್ರಸಾರ ಬರದಾಗ ಅಂತಹ ಆಕೃತಿಗಳು ಕಾಣಿಸಿಕೊಳ್ಳುವುದಿಲ್ಲವೇ ), ಚಿತ್ರ 


30 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ತೆಗೆದಾಗ ಸೂರ್ಯ ಬಹಳ ಕೆಳಗಿರುವುದರಿಂದ ಕಲ್ಲಿನ ಎತ್ತರವೂ ಇರುವುದಕ್ಕಿಂತ 
ಹೆಚ್ಚಾಗಿ ಕಾಣುತ್ತದೆ ಎಂದು ನಾಸಾ ಹೇಳಿಕೆ: ಆದರೆ ಕೇಳುವವರು ಯಾರು ? ಮಂಗಳದಲ್ಲಿ 
ಜನ ಇದ್ದಾರೆ ಎಂದು ನಂಬುವವರಿಗೆ ಇದೆಲ್ಲಾ ಸರ್ಕಾರದ ಅಪಪ್ರಚಾರ, ಸರ್ಕಾರ 
ಏನೋ ಮುಚ್ಚಿಡುತ್ತಿದೆ ಎಂಬ ಅಭಿಪ್ರಾಯ ! ಅಂತರ್ಜಾಲದಲ್ಲಂತೂ ಇದು ಬಿಸಿ ಬಿಸಿ 
ಸುದ್ದಿ! 


ಚಿತ್ರ 3.3 : ಆರ್ಥರ್ ಕ್ಲಾರ್ಕ್ರ ಚಲನಚಿತ್ರ 
"2001 ' ರ ಒಂದು ದೃಶ್ಯ – ಕರಿಯ ಕಲ್ಲಿನ 

ಸ್ತಂಭ ಮತ್ತು ಅದರ ಬಳಿ ನಮ್ಮ 
ಪೂರ್ವೀಕರು ; ಆದಿ ಮಾನವರ 
ಗುಹೆಯೊಂದರ ಬಳಿ ಇದ್ದಕ್ಕಿದ್ದ ಹಾಗೆ 

ಒಂದು ಕರಿಯ ಕಲ್ಲಿನ ಸ್ಟಂಬ 
ಕಾಣಿಸಿಕೊಳ್ಳುತ್ತದೆ. ಮೊದಲು ಅದನ್ನು 
ನೋಡಿ ಎಲ್ಲರೂ ಹೆದರಿದರೂ , ಒಬ್ಬ 
ಅದನ್ನು ಮುಟ್ಟುತ್ತಾನೆ. ತಕ್ಷಣವೇ ಅವನು 
ಬೆಂಕಿಯನ್ನು ಮಾಡಲು ಕಲಿಯುತ್ತಾನೆ; 

ಹಾಗೂ ಸಣ್ಣ ಪುಟ್ಟ ಕಲ್ಲಿನ 
ಆಯುಧಗಳನ್ನೂ ತಯಾರಿಸುತ್ತಾನೆ. 


ಈಗ ತಿಳಿದಿರುವಂತೆ ಸೌರಮಂಡಲದಲ್ಲಿ ಜೀವದ ಉಗಮಕ್ಕೆ ಅವಶ್ಯವಾದ ದ್ರವ 
ರೂಪದ ಜಲ ಮತ್ತು ಸರಿಯಾದ ವಾತಾವರಣ ಭೂಮಿಯಲ್ಲಿ ಮಾತ್ರ ಇದೆ. ಮಂಗಳ 
ಹತ್ತಿರದ ಗ್ರಹವಲ್ಲದೆ, ಸ್ವಲ್ಪ ಭೂಮಿಯ ತರಹವೂ ಇರಬಹುದೆಂದು ಅಭಿಪ್ರಾಯಗಳು 
ಇದ್ದಿದ್ದರಿಂದ ಅಲ್ಲಿ ನಮ್ಮಂತಹ ಜೀವಿಗಳು ಇರಬಹುದೇನೋ ಎಂಬ ಅನುಮಾನ 
ಇದ್ದಿತು. ಶುಕ್ರ ಮತ್ತು ಗುರುಗ್ರಹಗಳನ್ನು ಬಿಟ್ಟರೆ ಮಂಗಳವೇ ಆಕಾಶದ ಅತಿ ಪ್ರಕಾಶಮಾನ 
ಕಾಯ . ಇದು ಹತ್ತಿರವಿದ್ದು ಕಬ್ಬಿಣದ ಅದುರಿನ ಧೂಳು ಎಲ್ಲೆಲ್ಲೂ ಹರಡಿರುವುದರಿಂದ 
ಕೆಂಪುಬಣ್ಣ ಹೊಂದಿರುವ ಈ ಆಕಾಶಕಾಯವನ್ನು ಹಿಂದಿನಿಂದ ಎಲ್ಲ ಸಂಸ್ಕೃತಿಗಳೂ 
ಗುರುತಿಸಿದ್ದವು. ಅಲ್ಲಿ ಹಿಂದೆ, ಬಹಳ ಹಿಂದೆ , ಜಲರೂಪದಲ್ಲಿ ನೀರು 
ಸಮೃದ್ದಿಯಾಗಿದ್ದಿರಬಹುದು. ಆದರೆ ಈಗಿನ ಸ್ಥಿತಿಯಲ್ಲಿ, ಶೀತಲ ಗ್ರಹವಾಗಿರುವುದರಿಂದ 
ಮತ್ತು ಬಹಳ ತೆಳು ವಾತಾವರಣವಿರುವುದರಿಂದ ಮಂಗಳದ ಮೇಲೆ ದ್ರವರೂಪದ 
ನೀರು ಅಸಂಭವ. 


ಮನೋವಿಜ್ಞಾನದಲ್ಲಿ ರೋರ್ಶಾರ್ಷ ಟೆಸ್ಟ್ ಎಂಬ ಒಂದು ಪರೀಕ್ಷೆ ಇದೆ. 
ಇದರಲ್ಲಿ ಒಂದು ಕಾಗದದ ಮೇಲೆ ಬೇರೆ ಬೇರೆ ಕಡೆ ಶಾಯಿ ( ಇಂಕ್ ) ಸುರಿದು ಆಗಿರುವ 
ಕಲೆಗಳಿರುತ್ತವೆ . ಅವನ್ನು ಮನುಷ್ಯ ಪರಿಶೀಲಿಸಿ ಅದು ತನಗೆ ಏನು ಕಾಣುತ್ತದೆ ಎಂದು 
ಹೇಳುವುದರ ಮೂಲಕ ವೈದ್ಯರು ಅವನ ಮನೋವಿಕಾರಗಳನ್ನು ಕಂಡುಹಿಡಿಯುತ್ತಾರೆ. 
ಇದೇ ತರಹ ಮೋಡಗಳನ್ನು ದಿಟ್ಟಿಸುತ್ತಾ ಹೋದರೆ ನಮ್ಮ ಮನಃಸ್ಥಿತಿಯ ಪ್ರಕಾರ 


31 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಏನೇನೋ ಆಕೃತಿಗಳು ಕಾಣಬರುವುದಿಲ್ಲವೇ ? ಮಂಗಳದಲ್ಲಿ ಕಾಣಿಸುವ ಈ ಚಿತ್ರಗಳು 
ಈ ಕಲೆಗಳ ತರಹ ! ನಮಗೆ ಏನಾದರೂ ಕಂಡುಬಂದಲ್ಲಿ ಅದು ನಮ್ಮ ಆಶೆ ಆಕಾಂಕ್ಷೆಗಳನ್ನು 
ತೋರಿಸುತ್ತದೆಯೇ ಹೊರತು ಬೇರೇನಿಲ್ಲ! 


ಚಿತ್ರ 3.4 : ಈಗ ಮಂಗಳದಲ್ಲಿ ಕಾಣಿಸಿಕೊಂಡಿರುವ ಚತುರ್ಭುಜಾಕಾರದ ಒಂದು ಸ್ತಂಭ | 


( ಹೊಸ ದಿಗಂತ, ದೀಪಾವಳಿ ಸಂಚಿಕೆ 2012)! 


ಇಂದಿನ ಮಾಹಿತಿ 


- ನಾಸಾ ಸಂಸ್ಥೆ ಕಳುಹಿಸಿದ ಸೆರೆಸ್ ಎಂಬ ಕುದಗ್ರಹದ ಚಿತ್ರದಲ್ಲಿ ಗೀಚುಗಳನ್ನು 
ಕಂಡು ಅವುಗಳನ್ನು ಕಟ್ಟಡಗಳೆಂದು ಭಾವಿಸಿರುವ ಜನವಿದ್ದಾರೆ. ಆದರೂ ಭ್ರಮೆಗಳಿಗೆ 
ಮಂಗಳ ಗ್ರಹ ಹೇಳಿ ಮಾಡಿಸಿದ ಹಾಗಿದೆ! ನಾಸಾ ಮಂಗಳದ ಮೇಲೆ ಬಿಟ್ಟಿದ್ದ 
ರೋವರ್ ರೋಬಾಟಿನ ನೆರಳಿನ ಚಿತ್ರವನ್ನು ಇತ್ತೀಚೆಗೆ ಪ್ರಕಟಿಸಿತು. ಇದು ಮತ್ತೆ 
ಊಹೆಗಳಿಗೆ ಎಡೆಮಾಡಿದೆ . ಆ ನೆರಳಿನಲ್ಲಿ ಮನುಷ್ಯನೊಬ್ಬನನ್ನು ಕೆಲವರು 
ಗುರುತಿಸಿರುವುದಲ್ಲದೆ ಅವನು ಯಾರು, ಏನು ಕೆಲಸ ಎಂದೆಲ್ಲ ತಿಳಿದುಕೊಂಡಿದ್ದಾರೆ. 
ಅವನು ರೋವರ್ ಜೊತೆ ಮಂಗಳಕ್ಕೆ ಹೋದ ಇಂಜಿನಿಯರ್ ಎಂದು ಭರವಸೆಯಿಂದ 
ಹೇಳುತ್ತಾರೆ! 2030ರಲ್ಲಿ ಅಮೆರಿಕಾ ಮನುಷ್ಯನನ್ನು ಮಂಗಳ ಗ್ರಹಕ್ಕೆ ಕಳುಹಿಸಲಿದೆ. 
ಹಾಗಿದ್ದಲ್ಲಿ ಇನ್ನು 15 ವರ್ಷಗಳಲ್ಲಿ ನಿಜವಾಗಿ ಮನುಷ್ಯನೊಬ್ಬ ಮಂಗಳದ ಮೇಲೆ 
ಕಾಲಿಟ್ಟಿರುತ್ತಾನೆ! 


32 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


( ಆಕಾಶದಿಂದ ಆತಂಕ ) 


4. ಭೂಮಿಯನ್ನು ನಡುಗಿಸಿದ ಟುಂಗುಸ್ಕ 


(20ನೆಯ ಶತಮಾನದ ಮೊದಲ ಎರಡು ದಶಕಗಳಲ್ಲಿ ರಷ್ಯಾ ದೇಶದಲ್ಲಿ ಎರಡು 
ಮಹತ್ವಪೂರ್ಣ ಘಟನೆಗಳು ನಡೆದವು. ಅದರಲ್ಲಿ ಎಲ್ಲರಿಗೂ ತಿಳಿದಿರುವುದು 1917ರ 
ಅಕ್ಟೋಬರ್ ಕ್ರಾಂತಿ , ಎರಡನೆಯದು ಹೆಚ್ಚು ಜನಕ್ಕೆ ತಿಳಿದಿಲ್ಲ . ಅದು ಅಂತರಿಕ್ಷದಿಂದ 
ಬಂದ ಆಕಾಶಕಾಯವೊಂದರಿಂದ ಭೂಮಿಯ ಪ್ರಹಾರ : 104 ವರ್ಷಗಳ ಹಿಂದೆ ಜೂನ್ 
30ರಂದು ನಡೆದ ಟುಂಗುಸ್ಕ ಘಟನೆ.) 


ಸೈಬೀರಿಯಾ ( ಅರ್ಥವೇ ಮಲಗಿರುವ ಪ್ರದೇಶ!) ರಷ್ಯಾದ ಉತ್ತರ ಭಾಗ. 
ಯಾವಾಗಲೂ ವಿಪರೀತ ಛಳಿಯಿಂದಾಗಿ ಮನುಷ್ಯನಿಗಾಗಲೀ ಮೃಗಗಳಿಗಾಗಲೀ 
ಬೇಡದ ಜಾಗ, ಶತಮಾನಗಳಿಂದಲೂ ತನಗೆ ಇಷ್ಟವಾಗದಿರುವವರನ್ನೆಲ್ಲಾ ಆಡಳಿತ 
ವರ್ಗ ಅಲ್ಲಿಗೆ ಅಟ್ಟುತ್ತಿದ್ದ ಸ್ಥಳವಾಗಿ ಅವರೇ ಅಲ್ಲಿ ನೆಲೆಸಿ ಪೀಳಿಗೆಗಳು ಹುಟ್ಟಿದ್ದವು. 
ಆದರೂ ಜನಸಾಂದ್ರತೆಯೇ ಇಲ್ಲದ ಪ್ರದೇಶ.! ಬೈಕಾಲ್, ಅದಕ್ಕೆ ಸ್ವಲ್ಪ ದಕ್ಷಿಣದಲ್ಲಿರುವ 
ದೊಡ್ಡ ಸರೋವರ - ಪ್ರಪಂಚದ 7ನೆಯ ದೊಡ್ಡ ಸರೋವರ! 

: 33 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


1} 


2) 611 Kts . 
AM3 ( XX 47 


Provideniya 


Anady . 


Kainingrad 

Vyborg 


Murmansk 


Sant 


Peirceavadisk 


A 


Petersburg 


Arkhangelsk 


A 


Magadan , 


Petropavlovsk 
Karnchatskiy 


{ 


V UKRAIRES 


Nonisk 


B 


* MOSCOW 

NizhnyNovgorod 

Kazan 


E 


# 


Yakutsk 


1 


Rostov 


$ 


KLARI 


ಳ 


* * Y Volgograd Yekaterinburg 

Song Chelyabins 


Sochi Uapse 


. - Tunguska Event 


Khomsk 
" Nevelek 


Astrakhan 


Knabscovek 


Oms 


•Krasnoyarsk 
Novosibirsk 

Irkutsk 


KAZAKHSTAN 


Nakhodka 
• Vostocheyy 


on 


Vladivostok " 


ಚಿತ್ರ 4.1 : ರಷ್ಯದ ನಕ್ಷೆ - ಸೈಬೀರಿಯಾ ಪ್ರಾಂತ್ಯದ ಮಧ್ಯದಲ್ಲಿರುವ ಟುಂಗುಸ್ಕ ; 

ಮಾಸ್ಕೋ ನಗರದಿಂದ 6000ಕ್ಕೂ ಹೆಚ್ಚು ಕಿ. ಮೀ . ದೂರ 


1908ರ ಜೂನ್ 30ರಂದು ಬೆಳಗ್ಗೆ 7ರ ಹೊತ್ತಿಗೆ ಸೈಬೀರಿಯಾದ ದಕ್ಷಿಣ 
ಭಾಗದ ಬೈಕಾಲ್ ಸರೋವರದ ದಡದ ಬಳಿ ವಾಸವಾಗಿದ್ದ ಜನ ಆಕಾಶದಲ್ಲಿ ಪ್ರಜ್ವಲ 
ಬೆಳಕೊಂದನ್ನು ನೋಡಿದರಂತೆ. ನಂತರ ದೊಡ್ಡ ಶಬ್ದವೂ ಕೇಳಿಸಿತಂತೆ. ವಾರ 
ಪೂರ್ತಿ ಯೂರೋಪಿನಲ್ಲಿ ಎಲ್ಲೆಲ್ಲೂ ರಾತ್ರಿಯ ಆಕಾಶದಲ್ಲೂ ಬೆಳಕಾಗಿತ್ತಂತೆ. ದೂರದ 
ಸ್ಕಾಟ್ಲಂಡಿನಲ್ಲೂ ರಾತ್ರಿ ಪುಸ್ತಕ ಓದುವಷ್ಟು ಬೆಳಕಿದ್ದಿತಂತೆ. ನ್ಯೂಯಾರ್ಕ್ ಪತ್ರಿಕೆಯ 
ಪ್ರಕಾರ ಲಂಡನ್ನಿನಲ್ಲಿ ರಾತ್ರಿಯೆಲ್ಲ ಜನರು ಉದ್ಯಾನವನಗಳಲ್ಲಿ ವಿಹರಿಸುತ್ತಿದ್ದರು. 
ಹಳ್ಳಿಗಳ ಕಡೆ ಕುರಿಗಳು ಇನ್ನೂ ಮೇಯುತ್ತಿದ್ದವು. ಪಕ್ಷಿಗಳು ಬಹಳ ಸದ್ದನ್ನೇನೋ 
ಮಾಡುತ್ತಿದ್ದವು! 
- ಈ ವರದಿಗಳಲ್ಲಿ ಸ್ವಲ್ಪವಾದರೂ ನಿಜವಿರಬೇಕೆಂದುಕೊಂಡರೂ ಏನೋ 
ವಿಚಿತ್ರ ಘಟನೆಯಂತೂ ನಡೆದಿರಬೇಕಲ್ಲವೆ? ಅಲ್ಲಿಯ ರಾಜಮನೆತನದ ದಬ್ಬಾಳಿಕೆ. 
ಒಂದನೆಯ ಮಹಾಯುದ್ಧ, ಅಕ್ಟೋಬರ್‌ ಕ್ರಾಂತಿ ಮತ್ತಿತರ ನಾನಾ ರಾಜಕೀಯ 
ವಿದ್ಯಮಾನಗಳಿಂದ ರಷ್ಯಾದಲ್ಲಿ ಅಂದು ಏನಾಯಿತು ಎಂಬುದರ ಬಗ್ಗೆ ಹೆಚ್ಚು ಯಾರೂ 
ಚಿಂತಿಸಿರಲಿಲ್ಲ. 1921ರಲ್ಲಿ ಕುಲ್ಸ್ ಎಂಬ ವಿಜ್ಞಾನಿ ಅದರ ಬಗ್ಗೆ ಕುತೂಹಲ ತಾಳಿ 
ಸೈಬೀರಿಯಾ ಪ್ರದೇಶಕ್ಕೆ ಹೋದ. ಅದರ ಮಧ್ಯ ಭಾಗದಲ್ಲಿ ಟುಂಗುಸ್ಕ ಎಂಬ 
ನದಿಯ ಹತ್ತಿರ ಹೋದಾಗ ಅವನಿಗೆ ಒಂದು ವಿಸ್ಮಯಕರ ದೃಶ್ಯ ಕಂಡುಬಂದಿತು. 
ಎಲ್ಲೆಲ್ಲೂ ಸುಟ್ಟ ಮರಗಳು ; ಕೆಲವು ಹಾಗೆಯೇ ನಿಂತಿದ್ದು, ಭೂಮಿಯ ಮೇಲೂ 
ಕೆಲವು ಬಿದ್ದಿದ್ದವು. ಅನಂತರದ ಅನೇಕ ಸಂಶೋಧನೆಗಳಿಂದ ಅಲ್ಲಿ ಸುಮಾರು 6 - 8 
ಕೋಟಿ ಮರಗಳಿದ್ದಿರಬಹುದಾದ ಕಾಡು ಸುಟ್ಟುಹೋಗಿದ್ದಿರಬಹುದೆಂದು ತಿಳಿಯಿತು. 


34 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಯಾವುದೋ ದೊಡ್ಡ ಆಕಾಶಕಾಯ ದಾರಿತಪ್ಪಿ ಬಂದು ಆ ಜಾಗದ ಮೇಲೆ ಸಿಡಿದು 
ಅದರ ಪ್ರಭಾವದಿಂದ ಕಾಳಿ ಚ್ಚಿನ ತರಹ ಎಲ್ಲೆಲ್ಲೂ ಬೆಂಕಿ ಹರಡಿ ಸಾವಿರಾರು ಜಿಂಕೆಗಳೂ 
ನಾಶವಾದವು ಎಂಬ ಅಂದಾಜಿದೆ. ಅಂತೂ ಆಗಿದ್ದೇನೆಂದರೆ ಆಕಾಶದ ಒಂದು ಚೂರು 
ಭೂಮಿಯ ಮೇಲೆ ಬಿದ್ದಿತ್ತು. 


ಚಿತ್ರ 4.2 : 30 ಜೂನ್ 1908ರಂದು 

ಟುಂಗುಸ್ಕ ಇಂದ 60 ಕಿ. ಮೀ . 
ದೂರದಲ್ಲಿದ್ದ ಜನರಿಗೆ ಈ ದೃಶ್ಯ 

ಕಾಣಿಸಿರಬಹುದು. 


ಸೌರಮಂಡಲದ ಆದಿಯಿಂದಲೂ ಗ್ರಹಗಳಂತೆ ಸ್ಥಿರವಾದ ಕಕ್ಷೆಯಲ್ಲಿ ಚಲಿಸದ 
ನಾನಾ ಆಕಾಶಕಾಯಗಳಿವೆ; ಮೊದಲು ಸ್ಥಿರವಿದ್ದರೂ ದಾರಿ ತಪ್ಪಿ ಗ್ರಹ, ಉಪಗ್ರಹಗಳ 
ಮೇಲೆಬೀಳುತ್ತವೆ. ಅಂತಹವುಗಳಲ್ಲಿ ಧೂಮಕೇತುಗಳು, ಕುದಗ್ರಹಗಳು ಮತ್ತು ಉಲ್ಕೆಗಳು 
ಸೇರಿವೆ. ಟುಂಗುಸ್ಕ ಪ್ರಹಾರಕ್ಕೆ ಕಾರಣ ಧೂಮಕೇತುವೆಂದು ರಷ್ಯಾದಲ್ಲೂ , ಕುದ್ರ 
ಗ್ರಹವೆಂದು ಅಮೆರಿಕದಲ್ಲೂ ವಾದಗಳಿವೆ. ಸೌರಮಂಡಲದ ಗ್ರಹ ಉಪಗ್ರಹಗಳ 
ಮೇಲೆ ಈ ರೀತಿಯ ಆಘಾತ ನಡೆಯುವುದರ ಸಂಶಯ ಪ್ರಾಯಶಃ ಬಂದಿದ್ದು 400 
ವರ್ಷಗಳ ಹಿಂದೆ ಗೆಲಿಲಿಯೊ ಚಂದ್ರನ ಮೇಲೆಯಲ್ಲಿನೋಡಿದ ಗುಳಿಗಳ (ಕೇಟರ್) 
ಅರಿವಾದ ನಂತರ, ಈಗಿನ ಎಣಿಕೆಯ ಪ್ರಕಾರ ಚಂದ್ರನಲ್ಲಿ ಸುಮಾರು 30000 
ಗುಂಡಿಗಳಿವೆ. ಭೂಮಿಯಲ್ಲಿ ಚಂದ್ರನಿಗಿಂತ ಹೆಚ್ಚು ಗುಂಡಿಗಳಿರಬೇಕಿತ್ತು . 
ಆದರೆ ನಮ್ಮಲ್ಲಿ ವಾತಾವರಣವಿರುವುದರಿಂದ ಯಾವ ವಸ್ತು ಬಂದರೂ ಅದು ನೇರವಾಗಿ 
ಭೂಮಿಯನ್ನು ಅಪ್ಪಳಿಸುವುದಿಲ್ಲ. ಬರುವ ಆಕಾಶಕಾಯ ಚಿಕ್ಕದಾದರೆ ಅದು ಸುಟ್ಟುಹೋಗಿ 
ಆಕಾಶದಲ್ಲಿ ಮಿನುಗುತ್ತದೆ. ಇವು ಉಲ್ಕೆಗಳು (ಮೀಟಿಯರ್), ಆದರೆ ಅಪ್ಪಳಿಸುವ 
ವಸ್ತು ದೊಡ್ಡದಾಗುತ್ತ ಅದು ಛಿದ್ರಛಿದ್ರವಾಗಿ ಹೋಗುವ ಸಾಧ್ಯತೆ ಹೆಚ್ಚು. ಹಾಗೂ 
ಲೋಹದ ಅಂಶ ಹೆಚ್ಚಿದ್ದರೆ ಭೂಮಿಯನ್ನು ಅಪ್ಪಳಿಸಿ ಅಲ್ಲಿ ಗುಂಡಿಗಳನ್ನು ತೋಡಬಹುದು. 
ಅಪ್ಪಳಿಸಿದಾಗ ಅತಿ ಹೆಚ್ಚು ಧೂಳು ಉಂಟಾಗಿ ಎಲ್ಲೆಲ್ಲಿನ ಬೆಳಕನ್ನೋ ಚದುರಿಸಿ ಹೆಚ್ಚು 
ಪ್ರಕಾಶವೂ ಉಂಟಾಗಿರಬಹುದು. ಮೊದಲಿಂದಲೂ ಭೂಮಿಯನ್ನು ಅಪ್ಪಳಿಸುತ್ತಿರುವ 
ಘಟನೆಗಳಲ್ಲಿ ಬಹಳ ಮುಖ್ಯವಾದದ್ದು 65 ಮಿಲಿಯನ್ ವರ್ಷಗಳ ಹಿಂದೆ ಮೆಕ್ಸಿಕೋನಲ್ಲಿ 
ನಡೆದ ಪ್ರಹಾರ, ಪೆಡಂಭೂತಗಳಂತಹ ( ಡೈನೊಸಾರ್) ಪ್ರಾಣಿಗಳನ್ನು ನಿರ್ನಾಮ 
ಮಾಡಿ ಪರೋಕ್ಷವಾಗಿ ಮಾನವ ಹುಟ್ಟಿ ಮುಂದೆ ಬರಲು ಅವಕಾಶ ಕೊಟ್ಟಿತು . ಒಂದು 
ದೊಡ್ಡಧೂಮಕೇತುವೇ ಆ ವಿನಾಶವನ್ನು ಮಾಡಿರಬೇಕೆಂದು ವಿಜ್ಞಾನಿಗಳು ನಂಬುತ್ತಾರೆ. 
ಮನುಷ್ಯ ಮಾಡಿರುವ ಅತ್ಯಂತ ದೊಡ್ಡ ಬಾಂಬಿಗಿಂತ ಇದರ ಶಕ್ತಿ 20 ಲಕ್ಷದಷ್ಟು! 
ಆದ್ದರಿಂದ ಸುಮಾರು 1000 ಬಾಂಬಿನ ಪರಿಣಾಮದ ಟುಂಗುಸ್ಕ ಪ್ರಹಾರ ಅಷ್ಟು 


35 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ದೊಡ್ಡದಲ್ಲ . ಇದನ್ನು ಉಂಟುಮಾಡಿದ ಆಕಾಶಕಾಯ ಒಂದು ದೊಡ್ಡ 
ಮನೆಯಷ್ಟಿದ್ದಿರಬಹುದೆಂಬುದು ಮತ್ತು ಇಂತಹ ಆಕಾಶಕಾಯಗಳು 800 ರಿಂದ 
1800 ವರ್ಷಗಳಿಗೊಮ್ಮೆ ಭೂಮಿ ಕಡೆ ಬರಬಹುದು ಎಂದು ಲೆಕ್ಕ ಮಾಡಿದ್ದಾರೆ. 
ಇಂತಹ ಪ್ರಹಾರಗಳನ್ನು ವೀಕ್ಷಿಸುವ ಅವಕಾಶ 1994ರಲ್ಲಿ ಭೂವಾಸಿಗಳಿಗೆ ಸಿಕ್ಕಿತು. 
ಶೂಮೇಕರ್ ಲೆವಿ ಎನ್ನುವ ಧೂಮಕೇತು ಆ ವರ್ಷದ ಜುಲೈನಲ್ಲಿ ಗುರುಗ್ರಹವನ್ನು 


ಚಿತ್ರ 4 .3 : ಟುಂಗುಸ್ಕ ವಿನಾಶದ ಗುರುತು 

- ಸುಟ್ಟ ಕಾಡುಗಳು , ಸುಮಾರು 6 /8 | 
ಕೋಟಿ ಮರಗಳು ಸುಟ್ಟುಹೋದವು ಎಂಬ 
ಊಹೆಗಳಿವೆ. ಸುಮಾರು 2000 ಚದುರ 
ಮೀ . ಪ್ರದೇಶದಲ್ಲಿದ್ದ ಸಸ್ಯ , ಮರ ಮತ್ತು 
ಪ್ರಾಣಿಗಳು ನಾಶವಾಗಿರಬಹುದು. 


ಅಪ್ಪಳಿಸಿ ಅಗಾಧ ವಿಸ್ತೀರ್ಣದ ಗುಳಿಗಳನ್ನು ಉಂಟುಮಾಡಿತು. ಅನಂತರ ಗುರುಗ್ರಹದಿಂದ 
ಜ್ವಾಲೆಗಳೂ ಕಂಡುಬಂದವು. ಈ ಧೂಮಕೇತು ಭೂಮಿಯನ್ನೇನಾದರೂ ಅಪ್ಪಳಿಸಿದ್ದರೆ 
ಭೂಮಿ ಅದನ್ನು ತಡೆದುಕೊಳ್ಳುತ್ತಿತ್ತೋ ಇಲ್ಲವೋ ? 


ಇಂತಹ ಆಕಾಶಕಾಯಗಳು ಇಡೀ ಜನಾಂಗವನ್ನೇ ನಾಶಮಾಡಬಲ್ಲ ಶಕ್ತಿಯನ್ನು 
ಹೊಂದಿರುತ್ತವೆ ಹಾಗೂ ಯಾವುದಾದರೂ ಇಂತಹ ವಸ್ತು ಭೂಮಿಯ ಟುಂಗುಸ್ಕ 
ರಷ್ಯಾದ ಮಹಾನಗರಗಳಿಗಿಂತ 6000 ಕಿ. ಮೀ . ಗೂ ಹೆಚ್ಚು ದೂರದಲ್ಲಿದ್ದಿತು. ಇದೇ 
ಆಕಾಶಕಾಯ ಸುಮಾರು 5 ಗಂಟೆಗಳು ತಡವಾಗಿದ್ದಲ್ಲಿ, ಕಡೆ ಬಂದರೆ ಆ 


ಗುರು 


ಕ್ಷುದ್ರಗ್ರಹ 


ಚಿತ್ರ 4.4 : ಸೌರಮಂಡಲದಲ್ಲಿ ಮಂಗಳ 
ಮತ್ತು ಗುರುವಿನ ಮಧ್ಯೆ ಸೂರ್ಯನನ್ನು 
ಸುತ್ತುತ್ತಿರುವ ಅಗಾಧ ಸಂಖ್ಯೆಯ ಎಲ್ಲ 

ಗಾತ್ರ ಮತ್ತು ಆಕಾರಗಳ ಕಲ್ಲು 
ಬಂಡೆಗಳನ್ನು ಕುದ್ರ ಗ್ರಹಗಳೆಂದು 
ಕರೆಯುತ್ತಾರೆ. ಇವುಗಳಲ್ಲಿ ಅತಿ ಚಿಕ್ಕವು 
ಜಲ್ಲಿ ಕಲ್ಲಿನಂತಿದ್ದರೆ ಅತಿ ದೊಡ್ಡದು 
- 1801ರಲ್ಲಿ ಇಟಲಿಯ ಪಿಯಾಜಿ 
ಕಂಡುಹಿಡಿದ 950 ಮೀ . ವ್ಯಾಸದ ಸೆರೆಸ್ 
ಎಂಬ ಆಕಾಶಕಾಯ , ಈ ಕ್ಷುದ್ರಗ್ರಹಗಳು 
ಸೂರ್ಯನನ್ನು ಪರಿಭ್ರಮಿಸುತ್ತಾ ಆಗಾಗ್ಗೆ 
ಗುರುತ್ವದ ಏರುಪೇರುಗಳಿಂದ ಭೂಮಿಯ 
ಕಡೆ ಬರುವ ಸಾಧ್ಯತೆಗಳಿರುತ್ತವೆ. ಇಂತಹ 
ಒಂದು ಆಕಾಶಕಾಯವೇ ಟುಂಗುಸ್ಕ 
ವಿನಾಶಕ್ಕೆ ಕಾರಣವಾಗಿರಬಹುದು. 


ಮಂಗಳ 


36 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಡಿಕ್ಕಿಯನ್ನು ತಪ್ಪಿಸಲು ಸಂಶೋಧನೆಗಳೂ ನಡೆಯುತ್ತಿವೆ. ಅದು ಆಗಿನ ರಷ್ಯಾದ 
ರಾಜಧಾನಿಯಾದ ಸೆಂಟ್ ಪೀಟರ್ ಬರ್ಗ್ ನಗರವನ್ನು ಪೂರ್ಣ ನಾಶಮಾಡಿರುತ್ತಿತ್ತು. 
ಅಲ್ಲಿನ ಹತ್ತು ಲಕ್ಷ ನಿವಾಸಿಗಳಲ್ಲದೆ , ಆಗ ಅಲ್ಲಿದ್ದ ರಷ್ಯಾದ ರಾಜಮನೆತನದವರೆಲ್ಲರೂ 
ನಿರ್ನಾಮವಾಗುತ್ತಿದ್ದರು. ಹಾಗಾಗಿದ್ದಲ್ಲಿ ರಷ್ಯದಲ್ಲಿ ಕಮ್ಯೂನಿಸ್ಟ್ ಕ್ರಾಂತಿ ನಡೆಯುತ್ತಿತ್ತೇ ? 
ಪ್ಯಾರಿಸ್‌ನಲ್ಲಿ ಕುಳಿತುಕೊಂಡು ತನ್ನ ದೇಶದ ವಿದ್ಯಮಾನಗಳಲ್ಲಿ ಆಸಕ್ತಿ ಇಟ್ಟು ರಾಜಕೀಯ 
ಕರಪತ್ರಗಳನ್ನು ಬರೆಯುತ್ತಿದ್ದ ಯುವ ಪ್ಲಾಮೀರ್ ಲೆನಿನ್ ಚರಿತ್ರೆಯ ಪುಟಗಳಲ್ಲಿ 
ಕಾಲಿಡುತ್ತಿದ್ದನೇ ? 


ಚಿತ್ರ 4 .5 : ಎಡ - ಅಮೆರಿಕದ ಅರಿಜೋನಾ ಪ್ರಾಂತ್ಯದಲ್ಲಿನ ಬ್ಯಾರಿಂಗ್ಟನ್ ಕ್ರೇಟರ್; ಸುಮಾರು 1 ಕಿ. ಮೀ . 
ವ್ಯಾಸವಿದ್ದು 180 ಮೀ . ಆಳವಿದೆ. ಲೋಹ ಹೆಚ್ಚಿನ ಅಂಶದಲ್ಲಿ ಇದ್ದ 50 ಮೀಟರ್ ವ್ಯಾಸದ ಆಕಾಶಕಾಯ 
ಈ ಗುಳಿಯನ್ನು 50000 ವರ್ಷಗಳ ಹಿಂದೆ ತೋಡಿತು ಎಂದು ತಿಳಿದಿದೆ. 150 ಹಿರೋಷಿಮಾ 
ಪರಮಾಣು ಬಾಂಬಿನ ಪರಿಣಾಮಕ್ಕೆ ಸಮ ಬಲ: 65 ಮಿಲಿಯ ವರ್ಷಗಳ ಹಿಂದೆ ಡೈನೊಸಾರ್ 
( ಪೆಡಂಭೂತ) ಗಳ ವಿನಾಶವಾಯಿತು. ಇದಕ್ಕೆ ಸುಮಾರು 10 ಕಿ. ಮೀ . ವ್ಯಾಸದ ಆಕಾಶಕಾಯ ಜವಾಬ್ದಾರಿ 
ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ನೇರ ಅಪ್ಪಳಿಕೆಯಿಂದ ಅನೇಕ ಪ್ರಾಣಿಗಳು ಸತ್ತವು; ಆದರೆ ಅಪ್ಪಳಿಕೆಯಿಂದ 
ಮೇಲೆರೆಚಿದ ಧೂಳು ಆಕಾಶಕ್ಕೆ ಹೋಗಿ ಅನೇಕ ವರ್ಷಗಳು ಸೂರ್ಯಕಿರಣಗಳು ಭೂಮಿಯನ್ನು 
ತಲುಪಲೇ ಇಲ್ಲ. ಆದ್ದರಿಂದ ವಿಪರೀತ ಶೀತಲ ಹವೆಯೂ ಉಂಟಾಯಿತು. ಆ ಸಮಯದಲ್ಲೇ ಬಹಳಷ್ಟು 
ಪ್ರಾಣಿಗಳು ಮತ್ತು ಸಸ್ಯಗಳು ಆಹಾರವಿಲ್ಲದೆ ಅಥವಾ ಚಳಿಯಿಂದ ಸತ್ತವು. ಚಿತ್ರದಲ್ಲಿ ಡೈನೊಸಾರ್ 
ಒಂದನ್ನು ತೋರಿಸಿದೆ ( ಕಾಲ್ಪನಿಕ) 


( ವಿಜಯ ಕರ್ನಾಟಕ, 11 - 7 -2012 ) 


ಇಂದಿನ ಮಾಹಿತಿ 


ಸೈಬೀರಿಯದ ಆ ಪ್ರದೇಶದ ಸರೋವರವೊಂದನ್ನು ಟುಂಗುಸ್ಕ ಗುಳಿ /ಕ್ರೇಟರ್ 
ಎಂದು ಕೆಲವರು ಗುರುತಿಸಿದ್ದಾರೆ. ಟುಂಗುಸ್ಕವನ್ನು ಅಪ್ಪಳಿಸಿದ ಕುದ್ರಗ್ರಹದ ಚೂರುಗಳು 
ಸಿಕ್ಕಿವೆ ಎಂಬ ವದಂತಿಗಳೂ ಇವೆ. ನಿಜ ಸ್ಥಿತಿ ತಿಳಿದಿಲ್ಲ. ಆದರೂ ಈಗ ಆ ಪ್ರಹಾರದ 
ಬಗ್ಗೆ ಹೆಚ್ಚು ಜನರಿಗೆ ಮಾಹಿತಿ ಇದೆ. 


37 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


5. ಅತಿಥಿ ತಂದ ಆತಂಕ 


( ಹಿಂದಿನ ಶುಕ್ರವಾರ, ( ಫೆಬ್ರವರಿ 15 ,2013) ಆಕಾಶದಿಂದ ನಮ್ಮ ಭೂಮಿಗೆ ಇಬ್ಬರು 
ಭೇಟಿ ಕೊಟ್ಟರು. ಒಬ್ಬರು ದೂರದಿಂದಲೇ ಹಲೋ ಹೇಳಿ ಹೊರಟು ಹೋದರು. 
ಇನ್ನೊಬ್ಬರು ಭೂನಿವಾಸಿಗಳ ಮೇಲೆ ಬೆಂಕಿಮಳೆ ಸುರಿಸಿ ಸಾಕಷ್ಟು ವಿನಾಶ ನಡೆಸಿದರು. 
ನಾನು ಮೊದಲನೆಯದರ ಬಗ್ಗೆ ಟಿ.ವಿ. ಯಲ್ಲಿ ಮಾತನಾಡುತ್ತಿದ್ದಾಗಲೇ ಇನ್ನೊಂದರ 
ಸಮಾಚಾರ ನಮಗೆ ಬರುತ್ತಿದ್ದದ್ದು ಕಾಕತಾಳೀಯವೆ ಸರಿ) 

ಮೊದಲನೆಯದು ನಮಗೆ ಅತ್ಯಂತ ಸಮೀಪ( 27000 ಕಿ. ಮೀ . ದೂರದಲ್ಲಿ 
ಹಾದುಹೋದ, ನಾವು ನಿರೀಕ್ಷಿಸಿದ್ದ 45 ಮೀಟರ್ ಅಗಲದ ಕುದ್ರ ಕಾಯ ಡಿಎ 14. 
ಅದನ್ನು ನಾವು ಒಂದು ವರ್ಷದ ಹಿಂದೆ ಮೊದಲು ನೋಡಿದ್ದು ಅದರ ಪಥವನ್ನು 
ಗಮನಿಸುತ್ತಲೇ ಇದ್ದೆವು. ಆದರೆ ಎರಡನೆಯದ್ದು ಕರೆಯದೆ ಬಂದ, ನಿಜವಾಗಿಯೂ 
ಅತಿಥಿಯಾದ , 15 ಮೀಟರ್ ಅಗಲದ ಉಿ . ಅಂದರೆ ಯಾವುದೋ ದೊಡ್ಡ 
ಕುದ್ರಕಾಯದ ಅಥವಾ ಧೂಮಕೇತುವಿನ ಚೂರು. ಇವೆರಡು ಘಟನೆಗಳು ನಮ್ಮ 
ತಂತ್ರಜ್ಞಾನದ ಇತಿಮಿತಿಗಳನ್ನು ತೋರಿಸುತ್ತದೆ. ಆಕಾಶಕಾಯ ದೊಡ್ಡದಿದ್ದರೆ ಅದರ 


38 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಮುಂದಿನ ಆಗುಹೋಗುಗಳನ್ನು ಸಾಕಷ್ಟು ನಿಖರವಾಗಿ ಹೇಳಬಲ್ಲೆವು. ಆದರೆ ಅದು 
ಚಿಕ್ಕದಿದ್ದಲ್ಲಿ, ಆದಷ್ಟು ಚಿಕ್ಕದಿರಲಿ ಎಂದು ಪ್ರಾರ್ಥಿಸಬೇಕಷ್ಟೆ! 


ಎರೋಸ್ 


ಮತಿ 


ಚಿತ್ರ 5.1 : ಇಲ್ಲಿ ಕೆಲವು 
ಕುದ್ರಗ್ರಹಗಳನ್ನು ತೋರಿಸಿದೆ. 

ಅವು ವಿವಿಧ ತೂಕ, ವಿವಿಧ 
ಆಕಾರಗಳಲ್ಲಿ ಇರಬಲ್ಲವು. ಸೆರೆಸ್ 
ವೆಸ್ಪಾ ಮತ್ತು ಪಲ್ಲಾಸ್ ದೊಡ್ಡಕುದ್ರ 
ಗ್ರಹಗಳು, ಕುದ್ರ ಗ್ರಹಗಳಲ್ಲಿ ಅತಿ 

ದೊಡ್ಡದು ಸೆರೆಸ್ 1000 
ಕಿ. ಮೀ . ವ್ಯಾಸ, ಚಿಕ್ಕದಾಗಿದ್ದರೂ 
ಬಿಳಿಬಣ್ಣದ ವೆಸ್ಪಾ ಮಾತ್ರ ಬರೇ 
ಕಣ್ಣುಗಳಿಗೆ ಕಾಣುತ್ತದೆ. 


* ಗ್ಯಾಸ್ ಪ್ರಾ 


59 kilometers lave 


ಐಡಾ 


ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಅಗಾಧ ಸಂಖ್ಯೆಯಲ್ಲಿ ಕುದ್ರಗ್ರಹ 
( ಅಸ್ಟೆರಾಯ) ಗಳೆನಿಸಿಕೊಂಡ ಚಿಕ್ಕ ಮತ್ತು ದೊಡ್ಡ ಆಕಾಶಕಾಯಗಳು ಸೂರ್ಯನನ್ನು 
ಸುತ್ತುತ್ತಿವೆ ( ಹಿಂದಿನ ಲೇಖನದಲ್ಲಿ ಸ್ವಲ್ಪ ವಿವರಗಳಿವೆ). ಭೂಮಿ ಸೂರ್ಯರ ದೂರ 
ಒಂದು ಖಗೋಳಮಾನವಾದರೆ, ಇವುಗಳು ಮೂರರಷ್ಟು ದೂರದಲ್ಲಿವೆ. ಆ ಸ್ಥಳದಲ್ಲಿ 
ಮೊದಲು ಪ್ರಾಯಶಃ ಒಂದು ಗ್ರಹವಿದ್ದು ಗುರುಗ್ರಹದ ಸೆಳೆತದಿಂದ 
ಚೂರುಚೂರಾಗಿರಬಹುದು. ಸೌರಮಂಡಲದ ನಿರ್ಮಾಣದ ನಂತರ ಮೇಸ್ತಿಬಿಟ್ಟುಹೋದ 
ಕಲ್ಲುಮಣ್ಣು ಎಂದೂ ಇವನ್ನು ವಿವರಿಸುತ್ತಾರೆ. ಚಂದ್ರನಿಗಿಂತ ಮೂರರಷ್ಟು ಕಡಿಮೆ 
ಗಾತ್ರದ ಸೆರೆಸ್ ಇವುಗಳಲ್ಲಿ ಅತಿ ದೊಡ್ಡದು . ಒಟ್ಟಿನಲ್ಲಿ ಲಕ್ಷಗಟ್ಟಲೆ ಕಾಯಗಳಿದ್ದರೂ 
ಸುಮಾರು 25 ಕಾಯಗಳು ಮಾತ್ರ 200 ಕಿ . ಮೀ . ಗಿಂತ ಅಗಲವಿದೆ. ಇವು ಕಕ್ಷೆಯಲ್ಲೇ 
ತಿರುಗುತ್ತಿದ್ದರೆ 


ಚಿತ್ರ 5.2 : ಭೂಮಿಯನ್ನು ಅಪ್ಪಳಿಸಲಿರುವ ಒಂದು ಕ್ಷುದ್ರಗ್ರಹ (ಕಾಲ್ಪನಿಕ) 


39 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಇವುಗಳಿಂದ ಭೂಮಿಗೆ ಯಾವ ಅಪಾಯವೂ ಇಲ್ಲ. ಆದರೆ ಅಲ್ಲಿಯ 
ನೂಕು ನುಗ್ಗಲಿಂದಲೋ ಅಥವಾ ಗುರುವಿನ ಆಕರ್ಷಣೆಯಿಂದಲೋ ಕೆಲವು ಬಂಡೆಗಳು 
ದಾರಿತಪ್ಪಿ ಭೂಮಿಯ ಹತ್ತಿರ ಬಂದು (ನಿಯರ್ ಅರ್ಥ್) ಕಕ್ಷೆಗಳಲ್ಲಿ ಸೂರ್ಯನ 
ಪರಿಭ್ರಮಣೆ ಮಾಡುತ್ತವೆ. ಇಂತಹ ಆಕಾಶಕಾಯಗಳಿಂದ ಸೌರಮಂಡಲದ ಎಲ್ಲ ಗ್ರಹ 
ಉಪಗ್ರಹಗಳೂ ಒಂದಲ್ಲ ಒಂದು ಸಮಯದಲ್ಲಿ ಏಟು ತಿಂದಿವೆ. ಅವುಗಳಲ್ಲಿ ಲೋಹಾಂಶ 
ಹೆಚ್ಚಿಲ್ಲದಿದ್ದರೆ ನಮ್ಮ ವಾತಾವರಣದಲ್ಲೇ ಘರ್ಷಣೆಯಿಂದ ಉರಿದುಹೋಗಿನಮಗೆ 
ಉಲ್ಕಾಪಾತದ ತರಹ ಕಾಣುತ್ತದೆ . ಆದರೆ ಲೋಹಾಂಶ ಹೆಚ್ಚಿದಲ್ಲಿ ಗ್ರಹಗಳನ್ನು ಅಪ್ಪಳಿಸಿ | 
ಅಗಾಧ ಗುಳಿಗಳನ್ನು ತೋಡುತ್ತವೆ. ವಾತಾವರಣವೇನೂ ಇರದ ಚಂದ್ರನಲ್ಲಿ 300000ಕ್ಕೂ 
ಹೆಚ್ಚು ಈ ರೀತಿಯ ಗುಂಡಿಗಳಿವೆ. ಅವುಗಳಲ್ಲಿ ದೊಡ್ಡದು 200 ಕಿ. ಮೀ . ಗೂ ಹೆಚ್ಚು 
ಅಗಲವಿದೆ. ಭೂಮಿಯಲ್ಲೂ ಇಂತಹ ಪ್ರಹಾರಗಳು ನಡೆದಿರುವುದಕ್ಕೆ ಅರಿಜೋನಾದ 
ಬ್ಯಾರಿಂಗ್ಟನ್ ಕ್ರೇಟರ್, ಔರಂಗಾಬಾದಿನ ಲೋನಾರ ಸರೋವರ ಇತ್ಯಾದಿ ಸಾಕ್ಷಿ . 65 
ಮಿಲಿಯ ವರ್ಷಗಳ ಹಿಂದೆ ಪ್ರಾಯಶಃ ಒಂದು ಮೀ . ಅಗಲದ ಆಕಾಶಕಾಯವೊಂದು 
ಭೂಮಿಯನ್ನು ಅಪ್ಪಳಿಸಿ ಡೈನೊಸಾರಗಳನ್ನು ವಿನಾಶಮಾಡಿತು . ( ಹಿಂದಿನ ಲೇಖನ 
ನೋಡಿ). 1994ರಲ್ಲಿ ದಾರಿ ತಪ್ಪಿದ ಧೂಮಕೇತುವೊಂದು ಗುರುಗ್ರಹವನ್ನು ಅಪ್ಪಳಿಸಿ 
ಶಾಂತಸಾಗರದಷ್ಟು ದೊಡ್ಡ ಗುಂಡಿಗಳನ್ನು ತೋಡಿತು. 


ಚಿತ್ರ 5.3 : ಕ್ಷುದ್ರಗ್ರಹ ಉಂಟುಮಾಡಿದ ಮಿಂಚು; ಚೆಲ್ಯಬಿನ್ ನಗರದ ನಿವಾಸಿಗಳಿಗೆ 

- 15ನೇ ಫೆಬ್ರವರಿ 2013ರ ಬೆಳಿಗ್ಗೆ ಆಕಾಶದಲ್ಲಿ ಕಾಣಿಸಿದ ದೃಶ್ಯ 


ಮಾಸ್ಕೋ ನಗರದಿಂದ ಪೂರ್ವಕ್ಕೆ 1800 ಕಿ. ಮೀ . ದೂರದಲ್ಲಿರುವ ಚೆಲ್ಯಬಿನ್ 
ಸುಮಾರು 11 ಲಕ್ಷ ಜನಸಂಖ್ಯೆಯ ಊರು. ಫೆಬ್ರವರಿ 15ರಂದು ಭೂಮಿಯನ್ನು 
ಪ್ರವೇಶಿಸಿದ ಉಲೈ ಆಘಾತ ಉಂಟುಮಾಡಲು ಈ ಊರನ್ನು ಆರಿಸಿಕೊಂಡಿತು. ಈ 


40 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಆಕಾಶಕಾಯ ಸಾಮಾನ್ಯ ವಿಮಾನಗಳಿಗಿಂತಲೂ 50ರಷ್ಟು ಹೆಚ್ಚು ವೇಗದಲ್ಲಿ ಭೂಮಿಯ 
ವಾತಾವರಣವನ್ನು ಪ್ರವೇಶಿಸಿ ಘರ್ಷಣೆಯಿಂದ ಒಡೆದು 15 /20 ಕಿ. ಮೀ . ಎತ್ತರದಲ್ಲಿ 
ಮಿಂಚನ್ನು ಉಂಟುಮಾಡಿತು . ನಿವಾಸಿಗಳ ಪ್ರಕಾರ ಆ ಪ್ರಕಾಶ ಕ್ಷಣಕಾಲ ಸೂರ್ಯನ 
ಪ್ರಕಾಶವನ್ನೂ ಮೀರಿಸಿತ್ತು . ಇದರಿಂದ 3000 ಕಟ್ಟಡಗಳು ನಾಶಗೊಂಡು ಅಲ್ಲಿಯ 1 
ಲಕ್ಷ ಚದುರಮೀಟರ್ ಗಾಜು ಒಡೆದುಹೋಯಿತು. ಇವು ನಿವಾಸಿಗಳ ಮೇಲೆ ಬಿದ್ದು 
ಸುಮಾರು ಸಾವಿರ ಜನ ಗಾಯಗೊಂಡರು. ಗಾಜು ಒಡೆದಿದ್ದರಿಂದ ಹಿಂದೆ 
ನೆಪೋಲಿಯನ್ನನ್ನೂ ಸೋಲಿಸಿದ್ದ ರಷ್ಯದ ಕೊರೆಯುವ ಚಳಿ ಮನೆಯೊಳಗೂ ಪ್ರವೇಶಿಸಿ 
ಜನರು ನಡುಗುವಂತೆ ಮಾಡಿತು. ಕಳೆದ 2 /3 ವರ್ಷಗಳಲ್ಲಿ ಇದೇ ತರಹದ ಘಟನೆಗಳು 
ಸೂಡಾನ್ , ಇಂಡೋನೇಷಿಯಾಗಳಲ್ಲಿ ನಡೆದಿವೆ. ಪಾಪ, ರಷ್ಯ ಸುಮಾರು ಒಂದೇ 
ಶತಮಾನದ ಅವಧಿಯಲ್ಲಿ ಆಕಾಶಕಾಯಗಳಿಂದ ಎರಡು ಬಾರಿ ಏಟು ತಿಂದಿದೆ ! 
1908ರ ಜೂನ್ 30ರಂದು ( ಹಿಂದಿನ ಲೇಖನದಲ್ಲಿ ವಿವರಗಳು) ಸೈಬೀರಿಯಾದ 
ಟುಂಗುಸ್ಕ ಪ್ರದೇಶದಲ್ಲಿ ಕುದ್ರಗ್ರಹ/ಧೂಮಕೇತುವೊಂದು ಸುಮಾರು 2000 ಚದುರ 
ಮೀ . ಗಳ ಕಾಡನ್ನು ಪೂರ್ತಿ ವಿನಾಶಮಾಡಿತು. ಸುಮಾರು 100 ಮೀಟರ್‌ ಅಗಲದ 
ಆಕಾಶಕಾಯ ಇದಕ್ಕೆ ಜವಾಬ್ದಾರಿ ಎಂಬ ಲೆಕ್ಕಗಳಿವೆ. ಇಂಥ ವಿನಾಶಗಳಿಗೆ ಹೇಳಿಮಾಡಿಸಿದ 
ಅಳತೆ - 20000 ಟನ್ ಆಸ್ಫೋಟಕಕ್ಕೆ ಸಮವಾದ 1945ರಲ್ಲಿ ಜಪಾನಿನ ಹಿರೋಷಿಮಾ 
ಮತ್ತು ನಾಗಸಾಕಿಯ ಮೇಲೆ ಅಮೆರಿಕ ಹಾಕಿದ ಪರಮಾಣು ಬಾಂಬುಗಳು! ಟುಂಗುಸ್ಕ 
ವಿನಾಶ ಸಾವಿರ ಪರಮಾಣುಬಾಂಬುಗಳಷ್ಟು ಮಾಡಬಹುದಾದ ವಿನಾಶಕ್ಕೆ ಸಮ . 
ಇದಕ್ಕೆ ಹೋಲಿಸಿದರೆ ಹಿಂದಿನ ವಾರ ಅಪ್ಪಳಿಸಿದ ಉಲೈ 1 /8ರಷ್ಟು ಚಿಕ್ಕದಿದ್ದು 50ರಷ್ಟು 
ಕಡಿಮೆ ವಿನಾಶಕಾರಿ! ನಮಗೆ ಹಲೋ ಹೇಳಿ ಹೋದ ಆಕಾಶಕಾಯ ಇವೆರಡರ 
ಮಧ್ಯವರ್ತಿ ; ನೂರು ಹಿರೋಷಿಮಾ ಬಾಂಬುಗಳಿಗೆ ಸಮ . 


ಚಿತ್ರ 5 .4 : ಎಡ: ಕುದ್ರಗ್ರಹದ ಹೊಡೆತದಿಂದ ಒಡೆದುಹೋದ ಕಿಟಕಿಗಳ ಗಾಜುಚೂರುಗಳು 

ಬಲ: ಉಲ್ಕೆಯ ಒಂದು ತುಂಡು ಬರ್ಫದಲ್ಲಿ ಪುಟ್ಟ ಗುಂಡಿಯನ್ನು ತೋಡಿತು 


41. 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


3 


- ಈ ನಮ್ಮ ವಿಶ್ವದಲ್ಲಿ ಭೂಮಿಯಂತಹ ಗ್ರಹಗಳಿರುವ ಬಗ್ಗೆ ಆಗಾಗ್ಗೆ ಚರ್ಚೆಗಳು 
ನಡೆಯುವಾಗ ವಿಜ್ಞಾನಿಗಳಿಗೆ ಒಂದು ಗಂಭೀರ ಆಲೋಚನೆ ಬರದೆ ಇರುವುದಿಲ್ಲ. ಎಲ್ಲ 
ತರಹ ಸಾಧ್ಯತೆಗಳನ್ನು ಅಳೆದು ನೋಡಿ, ಲೆಕ್ಕಾಚಾರ ಮಾಡಿದರೆ ಭೂಮಿಯಂತೆ ಅನೇಕ 
ಗ್ರಹಗಳು ಇದ್ದೇ ಇರುತ್ತವೆ. ಅವುಗಳಲ್ಲಿ ಕೆಲವು ಗ್ರಹಗಳಲ್ಲಾದರೂ ನಮ್ಮ ತರಹ 
ನಾಗರಿಕತೆ ಬೆಳೆದಿರುವ ಸಾಧ್ಯತೆ ಇದೆ. ಆದರೆ ಯಾವುದೋ ಆಘಾತದಿಂದ 
ನಶಿಸಿಹೋಗಿದ್ದರೆ ? ಅಥವಾ ಆಕಾಶದಿಂದ ದೊಡ್ಡ ಕುದ್ರಗ್ರಹವೋ ಅಥವಾ 
ಧೂಮಕೇತುವೋ ಬಂದು ಅಪ್ಪಳಿಸಿ ಹಿಂದೆ ಡೈನೊಸಾರಗಳು ನಾಶವಾದಂತೆ ಇಡೀ 
ಜನಾಂಗವೇ ಮಾಯವಾಗಿರಬಹುದಲ್ಲವೇ ? 


ಈ ತರಹ ವಿನಾಶ ಆಗದಂತೆ ತಡೆಯಲು ಪ್ರಯತ್ನಗಳು ನಡೆಯುತ್ತಲೇ 
ಇವೆ. ಅನೇಕ ದೂರದರ್ಶಕಗಳ ಬಳಕೆ ನಡೆಯುತ್ತಿದ್ದು ಅಪಾಯಕಾರಿ ಆಕಾಶಕಾಯ 
ಗಮನಕ್ಕೆ ಬಂದನಂತರ ಅದರ ಪಥವನ್ನು ಗಹನವಾಗಿ ಪರಿಶೀಲಿಸುತ್ತಾರೆ. ಭೂಮಿಯ 
ದಿಕ್ಕಿನಲ್ಲೇ ಅದು ಬರುತ್ತಿದ್ದರೆ ಅದನ್ನು ಹೇಗಾದರೂ ದಾರಿ ತಪ್ಪಿಸುವುದು ಮುಖ್ಯ ಉದ್ದೇಶ. 
ಅದನ್ನು ವಿವಿಧ ರೀತಿಗಳಲ್ಲಿ ಪ್ರಯತ್ನಿಸಬಹುದು. ತೂಕದ ಗುಂಡು( ಬುಲೆಟ್) ಗಳಿಂದ 
ಅತಿ ವೇಗದಿಂದ ಪ್ರಹಾರ ಮಾಡಿಸಿದಾಗ ಅದು ಛಿದ್ರವಾಗುವ ಸಾಧ್ಯತೆ ಇದೆ. ಪರಮಾಣು 
ಬಾಂಬನ್ನು ಪ್ರಯೋಗಿಸುವುದು ಮತ್ತೊಂದು ಯೋಜನೆ; ಆದರೆ ಅದರಿಂದ ಉಂಟಾಗುವ 
ವಿಕಿರಣಗಳು ಹಾನಿಕಾರಕವೆಂದು ಈ ವಿಧಾನವನ್ನು ಗಹನವಾಗಿ ಸ್ವೀಕರಿಸಿಲ್ಲ. 
ಆಕಾಶಕಾಯದ ಮೇಲೆ ಸೂರ್ಯನ ಬೆಳಕನ್ನು ಪ್ರತಿಫಲನ ಮಾಡುವ ವಸ್ತುಗಳನ್ನು 
ಹೇಗಾದರೂ ಇರಿಸಿದರೆ ಅದು ದೂರ ಹೋಗಬಹುದು ಎನ್ನುವುದು ಮತ್ತೊಂದು 
ಯೋಚನೆ. ಇಂದು ತಿಳಿದಿರುವ ಎಲ್ಲ ಆಕಾಶಕಾಯಗಳ ಕಕ್ಷೆಗಳನ್ನು ಗಮನಿಸುತ್ತಿರುವ 
ವಿಜ್ಞಾನಿಗಳು ಇನ್ನು 2/3 ದಶಕಗಳು ಯಾವ ಚಿಂತೆಯೂ ಇರುವ ಹಾಗೆ ಕಾಣುವುದಿಲ್ಲ 
ಎನ್ನುತ್ತಿದ್ದಾರೆ. ಮುಂದೆ ಈ ವಿಷಯಗಳಲ್ಲಿ ಮತ್ತಷ್ಟು ಪ್ರಗತಿ ನಡೆದು ಇವುಗಳಿಂದ 
ವಿನಾಶವಾಗುವ ಸಾಧ್ಯತೆಗಳು ಕಡಿಮೆಯಾಗುತ್ತ ಹೋಗುತ್ತವೆ. 


ಈ ಆಕಾಶಕಾಯಗಳನ್ನು ಹತ್ತಿರದಿಂದ ಅಧ್ಯಯನ ಮಾಡಲು ವಿಜ್ಞಾನಿಗಳು 
ಪ್ರಯತ್ನವನ್ನೂ ಮಾಡಿದ್ದಾರೆ. ವೆಸ್ಸಾ ಮತ್ತು ಸೆರೆಸ್ ಕುದ್ರಗ್ರಹಗಳನ್ನು ಸಂಶೋಧಿಸಲು 
ನಾಸಾ ಬಾಹ್ಯಾಕಾಶ ನೌಕೆಯನ್ನು ಕಳುಹಿಸಿದೆ. ಜಪಾನ್ ಕುದ್ರ ಗ್ರಹವೊಂದಕ್ಕೆ ಹೋಗಿ 
ಅಲ್ಲಿನ ಕಲ್ಲುಗಳನ್ನು ತಂದಿದೆ. ಅವುಗಳಲ್ಲಿರುವ ವಿವಿಧ ಮೂಲಧಾತುಗಳ ಪ್ರಮಾಣವನ್ನು 
ತಿಳಿಯುವುದು ಅವಶ್ಯ . ದೂರದ ಬಾಹ್ಯಾಕಾಶ ಪ್ರಯಾಣದ ಮಧ್ಯದಲ್ಲಿ 
ಯಾವುದಾದರೂ ಕುದ್ರಗ್ರಹಕ್ಕೆ ಭೇಟಿಕೊಟ್ಟು ನೌಕೆಗೆ ಬೇಕಾದ ಇಂಧನವನ್ನು 
ತುಂಬಿಕೊಳ್ಳಬಹುದು ಮತ್ತು ರಿಪೇರಿ ಕೆಲಸವನ್ನೂ ಮಾಡಿಕೊಳ್ಳಬಹುದು ಎನ್ನುವ 
ಯೋಚನೆಯೂ ಇದೆ. ಅದಲ್ಲದೆ ಈ ಕುದ್ರಗ್ರಹಗಳು ಮತ್ತು ಧೂಮಕೇತುಗಳು 
ಭೂಮಿಗೆ ನೀರನ್ನು ತಂದುಕೊಟ್ಟಿರುವ ಸಾಧ್ಯತೆಯನ್ನು ವಿಜ್ಞಾನಿಗಳು ಈಗ 


42 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಒಪ್ಪಿಕೊಳ್ಳುತ್ತಿದ್ದಾರೆ. ನೀರಿಲ್ಲದಿದ್ದರೆ ಇಲ್ಲಿ ನಾವು ಹುಟ್ಟುತ್ತಿದ್ದೆವೇ ? ಡೈನೊಸಾರಗಳ 
ವಿನಾಶವಾಗದಿದ್ದರೆ ಈ ಭೂಮಿಯ ಸ್ಥಿತಿ ಏನಿರುತ್ತಿತ್ತೋ ? ಇವುಗಳಿಂದ ಖಗೋಳದ 
ವಿದ್ಯಮಾನಗಳು ಮನುಷ್ಯನ ಜೀವನವನ್ನು ಹೇಗೆ ರೂಪಿಸಿದೆಯೆಂದು ತಿಳಿಯಬಹುದು. 


( ವಿಜಯವಾಣಿ, 24 - 02 - 13 ) 


ಇಂದಿನ ಮಾಹಿತಿ 


ಜನವರಿ 26 , 2015ರಂದು ಒಂದು ಕುದ್ರಗ್ರಹ ಬಹಳ ಹತ್ತಿರ ಬಂದು 
ಹೋಯಿತು. ಸುಮಾರು 300 ಮೀಟರ್ ಅಗಲವಿದ್ದಿತು. ಹತ್ತಿರ - ಅಂದರೆ 
ಚಂದ್ರನಗಿಂತ 3ರಷ್ಟು ದೂರ ಅಷ್ಟೆ! ಅದಕ್ಕೂ ಅದರದ್ದೇ ಪುಟ್ಟ ಉಪಗ್ರಹ ( 70 ಮೀಟರ್ 
ಅಗಲ) ಕೂಡ ಇದ್ದಿತು. ಇದಲ್ಲದೆ ಒಂದು ದೊಡ್ಡ ಬೆಟ್ಟದಷ್ಟು ದೊಡ್ಡದಾದ ಕುದ್ರಗ್ರಹ ಮೂರು 
ವರ್ಷಕ್ಕೊಮ್ಮೆ ನಮ್ಮ ಕಣ್ಣೆಗೆ ಬರುತ್ತದೆ ಎಂದು ತಿಳಿದಿದೆ. ಅದೇನಾದರೂ ಭೂಮಿಗೆ ಬಿದ್ದಲ್ಲಿ 
ಚೆಲ್ಯಬಿನ್ನಿಯ ಆಘಾತದ 1000 ಪಾಲು ಹೆಚ್ಚು ಇರುತ್ತದೆ. ಇಂತಹ ವರದಿಗಳು ಬರುತ್ತಲೇ 
ಇವೆ, ಆದ್ದರಿಂದ ಕುದಗ್ರಹಗಳ ಬಗ್ಗೆ ಏನಾದರೂ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು 
ಎಂದು ಕೆಲವು ವಿಜ್ಞಾನಿಗಳು ಆಗ್ರಹಪಡಿಸಿದ್ದಾರೆ. ಬಹಳ ದೊಡ್ಡ ಕುದ್ರಗ್ರಹಗಳು ಎಲ್ಲಾ 
ವೀಕ್ಷಕರ ಗಮನಕ್ಕೆ ಬಂದೇ ಬರುತ್ತವೆ. ಆದರೆ ಚಿಕ್ಕವು- ಅಂದರೆ ಒಂದು ನಗರವನ್ನು 
ವಿನಾಶ ಮಾಡುವಂತಹವು, 50 ಮೀಟರ್‌ ಅಗಲದವು - ಸುಲಭವಾಗಿ 
ಕಾಣಿಸಿಕೊಳ್ಳುವುದಿಲ್ಲ. 1 -2 ಕಿ. ಮೀ . ಅಗಲದ ಕುದ್ರಗ್ರಹಗಳು ಲಕ್ಷಾಂತರ ಜನರನ್ನು 
ವಿನಾಶಮಾಡಬಲ್ಲದು. ಆದರೆ ಅವು ಒಂದು ದಶಲಕ್ಷವರ್ಷಕ್ಕೆ ಒಮ್ಮೆ ಮಾತ್ರ ಬರುತ್ತವೆ. 
ಅದಲ್ಲದೆ ಅಂತಹ ಆಕಾಶಕಾಯಗಳ ದಿಕ್ಕನ್ನು ತಪ್ಪಿಸಲು ಪ್ರಯತ್ನಗಳು ನಡೆಯುತ್ತಲೇ 
ಇವೆ. 


43 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


6. ಧೂಮಕೇತುಗಳು : ಅಂದಿನಿಂದ ಇಂದಿನವರೆಗೆ. 


( ಈ ವರ್ಷ - 2013 - ಒಂದು ಹೊಸ ಧೂಮಕೇತು.... ಹೆಸರು ಐಸಾನ್ ... ಆಕಾಶದಲ್ಲಿ 
ಅವತರಿಸಲಿದೆ. ಒಂದು ವರ್ಷದ ಹಿಂದೆ ಕಂಡುಹಿಡಿಯಲ್ಪಟ್ಟಿದ್ದು, ನವೆಂಬರ್ ಕೊನೆಯಲ್ಲಿ 
ಸೂರ್ಯನನ್ನು ಮುಟ್ಟಿ ವಾಪಸ್ಸು ಬರುವಾಗ ಇದು ಬಹಳ ಪ್ರಕಾಶಮಾನವಾಗಿರಬಹುದೆಂಬ 
ನಿರೀಕ್ಷೆ ಇದೆ. ಇದನ್ನು ಡಿಸೆಂಬರಿನಲ್ಲಿ ಬರಿಗಣ್ಣುಗಳಿಂದಲೇ ಅನೇಕ ರಾತ್ರಿಗಳು 
ನೋಡಬಹುದೋ ಏನೋ ! ಈ ಲೇಖನ ಧೂಮಕೇತುಗಳ ಸ್ವಾರಸ್ಯಕರ ಚರಿತ್ರೆಯತ್ತ 
ಒಂದುನೋಟವಿತ್ತು ಅನಂತರ ವೈಜ್ಞಾನಿಕ ಅಂಶಗಳನ್ನು ವಿವರಿಸಿ ಹೊಸ ಧೂಮಕೇತುವಿನ 
ಬಗ್ಗೆ ಮಾಹಿತಿಕೊಡುತ್ತದೆ. ಬೇರೆ ಬೇರೆ ಸಮಯದಲ್ಲಿ ಬರೆದ 2 ಲೇಖನಗಳ ಭಾಗಗಳನ್ನು 
ಸೇರಿಸಿದೆ) 
1) ಸ್ವಲ್ಪ ಚರಿತ್ರೆ 
- ಬೆಳಕಿನ ಜೊತೆ ಸುಡುವ ಉರಿಬಿಸಿಲಿಗೂ ಕಾರಣವಾಗುತ್ತಿದ್ದ ದಿನದ ಸೂರ್ಯ 
ಮರೆಯಾಗುತ್ತಾ ಸಂಜೆಯ ತಂಪಿನೊಂದಿಗೆ ನಿಶೆಯ ಆಕಾಶ ಅನಾವರಣಗೊಳ್ಳುವುದನ್ನು 
ಆದಿ ಮಾನವರು ಸಂತೋಷದಿಂದಲೇ ಸ್ವೀಕರಿಸಿದ್ದಿರಬೇಕು. ಹಾಗೂ ಸ್ವಲ್ಪ 


44 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಸಮಯದನಂತರ ಪ್ರತಿ ರಾತ್ರಿ ರೂಪ ಬದಲಿಸುತ್ತಿರುವ ಚಂದ್ರ ಅವರಿಗೆ ಆಶ್ಚರ್ಯ 
ಮತ್ತು ಭಯವನ್ನು ಹುಟ್ಟಿಸಿ ಅವರುಗಳ ಮೆದುಳಿಗೆ ಬಹಳ ಆಯಾಮ ಕೊಟ್ಟಿದ್ದಿರಬೇಕು. 
ಆದರೆ ಚಂದ್ರನ ಕಲೆಗಳು ನಿಯತಕಾಲಿಕ ಎಂದು ನಿಧಾನವಾಗಿ ಅರಿತ ಮೇಲೆ ಆ 
ವಿದ್ಯಮಾನವನ್ನೇ ಕಾಲದ ಅಳತೆಗೆ ಉಪಯೋಗಿಸುವ ಜಾಣತನ ಮಾಡಿದ. ಅಂತೂ 
ಮತ್ತೆ ಮನುಷ್ಯನ ಪ್ರಪಂಚ ಸ್ಥಿರವಾಗತೊಡಗಿತು. ಆದರೆ ಮುಂದೆ ಆದದ್ದೇನು? ಆ 
ಶಾಂತತೆಯನ್ನು ಕದಡಿಸಲೋ ಏನೋ ಎಂಬಂತೆ ವಿಚಿತ್ರ ಆಕಾರದ ಆಕಾಶಕಾಯಗಳು 
ಆಗಾಗ್ಗೆ ಅವತರಿಸುವುದು ಅವನಿಗೆ ಗೋಚರವಾಯಿತು. ಹೌದು ವಿಚಿತ್ರವೇ ! ತಲೆ 
ಮತ್ತು ಬಾಲಗಳಿದ್ದ ಯಾವುದೋ ರಕ್ಕಸ ರೂಪ ಹೊಂದಿತ್ತು ಈ ಆಕಾಶಕಾಯಗಳು. 
ಅದಲ್ಲದೆ ಈ ವಿದ್ಯಮಾನಗಳಿಗೆ ಚಂದ್ರನಿಗಿದ್ದಂತೆ ನಿಖರ ಸಮಯದ ರೂಪ 
ಬದಲಾವಣೆಗಳೂ ಕಾಣಲಿಲ್ಲ. ಎಲ್ಲೋ ಒಂದೆರಡು ಬಾರಿ ಅದು ಆಗಸದಲ್ಲಿ 
ಕಾಣಿಸಿಕೊಂಡಾಗ ಯುದ್ಧಗಳು ನಡೆದಿರಬಹುದು, ಸಾಂಕ್ರಾಮಿಕ ರೋಗಗಳು 
ಆವರಿಸಿಕೊಂಡಿದ್ದಿರಬಹುದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತಿದ್ದಿರಬಹುದು. ಪ್ರಪಂಚದ 
ಇಂತಹ ದುಃಖದ ಘಟನೆಗಳಿಗೆಲ್ಲಾ ಆ ಬಾಲವಿರುವ ರಾಕ್ಷಸನೇ ಕಾರಣ ಎಂಬ 
ನಂಬಿಕೆ ಮನುಷ್ಯನಲ್ಲಿ ಬಲವಾಗತೊಡಗಿತು. ಅದು ಆಕಸ್ಮಿಕವಿರಬಹುದೇನೋ ಎಂದು 
ಯೋಚಿಸದೆ ಮನುಷ್ಯ ಆ ಎಲ್ಲ ಆಪತ್ತುಗಳನ್ನೂ ಈ ಆಕಾಶಕಾಯಗಳ ಕೊರಳಿಗೆ 
ಕಟ್ಟುವುದನ್ನು ಪ್ರಾರಂಭಿಸಿದನು. ಈ ರಕ್ಕಸ ರೂಪದ ಆಕಾಶಕಾಯಗಳು ಯಾವುವು? 
ಅವೇ ಧೂಮಕೇತುಗಳು! ಅಂದಿನಿಂದ ಇಂದಿನವರೆವಿಗೆ ಅವುಗಳ ಬಗ್ಗೆ ನಮ್ಮ ಜ್ಞಾನ 
ಎಷ್ಟೋ ಸುಧಾರಿಸಿದ್ದರೂ ಮನುಷ್ಯ ಧೂಮಕೇತುವನ್ನು ನೋಡುವಾಗ ತನ್ನ ಪೂರ್ವದ 
ಭಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿಲ್ಲ. 
- ಅಂತೂ ಧೂಮಕೇತುಗಳು ಎಂದರೆ ಮೊದಲಿಂದಲೂ ಎಲ್ಲರಿಗೂ ಅವು 
ಅನಿಷ್ಟ ಎನ್ನುವ ಅಭಿಪ್ರಾಯ ಬಂದಿದೆ. ಈ ಭಯದ ಮಧ್ಯದಲ್ಲೂ ಚೈನಾ ದೇಶದ 
ಪುರಾತನ ಖಗೋಳಜ್ಞರು ಅವುಗಳ ಬಗ್ಗೆ ಸಾಕಷ್ಟು ದಾಖಲೆಯನ್ನು ಬಿಟ್ಟು ಹೋಗಿದ್ದಾರೆ. 
ಪಶ್ಚಿಮದಲ್ಲೂ ಧೂಮಕೇತುಗಳನ್ನು ಕಂಡರೆ ಭಯಭೀತಿಗಳು ಬಹಳವೇ ಇದ್ದವು. 
ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಕೊಡಲು ಪ್ರಯತ್ನಿಸಿದ ಗ್ರೀಕರನ್ನು ಬಿಟ್ಟರೆ ಅಲ್ಲೂ 
ಅವುಗಳನ್ನು ವಿನಾಶಕಾರಿ ಎಂದೇ ಪರಿಗಣಿಸಿದ್ದರು. 1066ರ ಪ್ರಕಾಶ ( ಇದೂ 
ಹ್ಯಾಲಿಯೇ ) ಮಾನವಾದ ಧೂಮಕೇತುವನ್ನು 76 ವರ್ಷಗಳ ಹಿಂದೆ ಪ್ರಾಯಶಃ 
ನೋಡಿದ್ದ ಎಲ್ಕರ್ ಎಂಬ ಮನುಷ್ಯನೊಬ್ಬ “ಅಂತೂ ಬಂದು ಬಿಟ್ಟೆಯಾ ?... ಎಲ್ಲರ 
ಮುಖದಲ್ಲೂ ಕಣ್ಣೀರು ಹರಿಸಲು ಬಂದಿದ್ದೀಯಾ....ಹಿಂದಿಗಿಂತಲೂ ಪ್ರಖರವಾಗಿದ್ದೀಯೆ. 
ನನ್ನ ದೇಶವನ್ನು ಹಾಳು ಮಾಡಲು ಬಂದಿದ್ದೀಯ. ನಾನು ನಿನ್ನನ್ನು ದ್ವೇಷಿಸುತ್ತೇನೆ ” 
ಎಂದು ತನ್ನ ವರದಿಗಳಲ್ಲಿ ಬರೆದಿಟ್ಟಿದ್ದಾನೆ. ಷೇಕ್ಸ್ಪಿಯರ್ ಬರೆದ ಜೂಲಿಯಸ್ 
ಸೀಸರ್ ನಾಟಕದಲ್ಲಿರುವ ಭಿಕ್ಷುಕರಲ್ಲ, ಮಹಾವ್ಯಕ್ತಿಗಳು ಹೋದಾಗ ಮಾತ್ರ ಅವು 
ಭೇಟಿ ಕೊಡುತ್ತವೆ' ಎಂಬ ವಾಕ್ಯ ಬಹಳ ಪ್ರಖ್ಯಾತವಾಗಿದೆ. 


45 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


& 


##### ***** 


ಹ 
… 


, 


3 
, 


ಈ 


ಆ 


{{k 


. 
. 
. 


* 


43peg 
2 
& 
ಳ 

* 


# ದ ು 


ಓ 


ಇಂ 


# 


&#ಣದ 


ಕೆಳ 


.ಯಾಕ# 


ಕ್ಲಿಕ್ಕಿಕ 


###ವ 


# 
# 

# 
ಶಿ 


ಅವರ 


ಗದಗ -4 | 


14 
| | 


ಚಿತ್ರ 6 .1 : ಎಡ, ಮೇಲೆ ಚೀನೀ ವಿಜ್ಞಾನಿಗಳು ಕ್ರಿ. ಪೂ . 2ನೆಯ ಶತಮಾನದ ಹೊತ್ತಿಗೆ ಹಿಂದಿನ 
ಧೂಮಕೇತುಗಳ ಚಿತ್ರಗಳನ್ನೆಲ್ಲಾ ಒಂದು ರೇಷ್ಮೆ ಬಟ್ಟೆಯ ಮೇಲೆ ರಚಿಸಿಟ್ಟಿದ್ದರು. ಕ್ರಿ. ಪೂ . 240ರಲ್ಲಿ 
ಬಂದಿದ್ದ ಧೂಮಕೇತುವನ್ನು ಚೀನೀ ಖಗೋಳಜ್ಞರು ಗುರುತಿಸಿದ್ದು ಅದು ನಮಗೆ ಸಿಕ್ಕಿರುವ ಮೊದಲ 
ಖಚಿತ ದಾಖಲೆ ( ನಾವು ಮುಂದೆ ನೋಡುವಂತೆ ಅದು ಹ್ಯಾಲಿ ಧೂಮಕೇತು ಆಗಿದ್ದಿತು) ; ಪೂರ್ವದಲ್ಲಿ 
ಹುಟ್ಟಿ ಉತ್ತರಕ್ಕೆ ಹೋಗುತ್ತಿದೆ ಎಂಬ ಮಾಹಿತಿಯೂ ಇದೆ. ಬಲ ಮೇಲೆ ಅದೇ ಸಮಯದಲ್ಲಿ ಮಧ್ಯ 
ಪ್ರಾಚ್ಯದ ಬ್ಯಾಬಿಲೋನಿಯಯಿಂದ ಕೂಡ ಧೂಮಕೇತುಗಳ ಬಗ್ಗೆ ದಾಖಲೆಗಳು ಸಿಕ್ಕಿವೆ. ಎಡ ಕೆಳಗೆ 
ಭಾರತದಲ್ಲೂ ಇವುಗಳ ಬಗ್ಗೆ ಬರಹಗಳಿದ್ದು , ಕ್ರಿ. ಶ.6ನೆಯ ಶತಮಾನದ ವರಾಹಮಿಹಿರ ತನ್ನ ಬೃಹತ್ 
ಸಂಹಿತೆ' ಯಲ್ಲಿ ಈ 'ಕೇತು'ಗಳಿಗೆ ಒಂದು ಅಧ್ಯಾಯವನ್ನೇ ಮೀಸಲಾಗಿಟ್ಟಿದ್ದಾನೆ. ಅದರಲ್ಲಿ ಅನೇಕ 
ತರಹದ ಧೂಮಕೇತುಗಳ ಬಗ್ಗೆ , ಅವುಗಳ ರೂಪಗಳ ಬಗ್ಗೆ ವಿವರಣೆಗಳಿವೆ. ಆದರೆ ಅವು ಎಂದು 
ನಡೆದವು ಎಂಬುದರ ಬಗ್ಗೆ ವಿವರಗಳಿಲ್ಲ. ಯಾವ ತರಹದ ಧೂಮಕೇತು ಯಾವ ತರದ ವಿನಾಶಕ್ಕೆ 
ಕಾರಣವಾಗಬಹುದು ಎನ್ನುವ ಬಗ್ಗೆ ಹೇಳಿಕೆಗಳಿವೆ. ಕೆಲವು ದಿಕ್ಕುಗಳಲ್ಲಿ ಅವು ಕಾಣಿಸಿದರೆ ಒಳಿತೂ 
ಆಗಬಹುದು ಎಂದು ಹೇಳಿದೆ. ಬಲ , ಕೆಳಗೆ ಅರಬ್ಬರೂ ಚೈನಾದೇಶದವರಂತೆ ಚಿತ್ರಗಳನ್ನು ರಚಿಸಿಟ್ಟಿದ್ದಾರೆ. 


2) ವೈಜ್ಞಾನಿಕ ಅಧ್ಯಯನ 

- ಕ್ರಿ.ಶ. 15 ಮತ್ತು 16ನೆಯ ಶತಮಾನದಲ್ಲಿ ಒಟ್ಟು 21 ಧೂಮಕೇತುಗಳು 
ಕಾಣಿಸಿಕೊಂಡಿದ್ದವು. ಅನೇಕರು ಇದೇ ಅವಕಾಶವನ್ನು ದುರುಪಯೋಗಿಸಿಕೊಂಡು 
ಜನರನ್ನು ಹೆದರಿಸಿದರೂ , ಆ ನವೋದಯ ಸಮಯದಲ್ಲಿ ಬಹಳ ಬದಲಾವಣೆಗಳು 


46 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ನಡೆಯುತ್ತಿದ್ದು ಧೂಮಕೇತುಗಳನ್ನು ವೈಜ್ಞಾನಿಕವಾಗಿ ನೋಡುವ ಪ್ರವೃತ್ತಿ ಹೆಚ್ಚಾಯಿತು. 
ಗ್ರೀಕರಲ್ಲಿ ಹಿಂದೆ ಪೈಥಾಗೊರಾಸ್ ಮತ್ತು ಅವನ ಶಿಷ್ಯರು ಅವುಗಳು ಸ್ವರ್ಗದಿಂದ 
ಬಂದು ಹೋಗುತ್ತಿರುತ್ತವೆ ಎಂದು ನಂಬಿದ್ದರು. ಆದರೆ ಕ್ರಿ. ಪೂ . 3ನೆಯ ಶತಮಾನದ 
ಅರಿಸ್ಟಾಟಲ್ ಇದಕ್ಕೆ ಬೇರೆಯದ್ದೇ ವಿವರಣೆ ಕೊಟ್ಟ. ಅವು ವಾತಾವರಣದಲ್ಲಿರುವ 
ವಿವಿಧ ಅನಿಲಗಳ ಅಂತರಕ್ರಿಯೆಯ ಪರಿಣಾಮವೆಂದು ಹೇಳಿದ. ಅರಿಸ್ಟಾಟಲ್ ಹೇಳಿದ್ದನ್ನು 
ವೇದವಾಕ್ಯವೆಂದು ಗಣಿಸುತ್ತಿದ್ದ ಪಶ್ಚಿಮದ ಸ್ನಾತಕರು ಧೂಮಕೇತುಗಳ ಬಗ್ಗೆಯೂ 
ಇದನ್ನೇ ಪುನರುಚ್ಚರಿಸುತ್ತಿದ್ದರು. 

ಚರಿತ್ರೆಯಲ್ಲಿ ಕೆಲವು ಪ್ರಕಾಶಮಾನ ಧೂಮಕೇತುಗಳನ್ನು ' ಮಹಾ' ಎಂದು 
ಪರಿಗಣಿಸಲಾಗಿದೆ. 1577ರಲ್ಲಿ ಅವತರಿಸಿದ ಅಂತಹ ಒಂದು ಮಹಾ ಧೂಮಕೇತುವನ್ನು 
ಡೆನ್ಮಾರ್ಕಿನ ಖ್ಯಾತ ಖಗೋಳಜ್ಞ ಟೈಕೊ ಬ್ರಾಹೆ ಬಹುಕಾಲ ವೀಕ್ಷಿಸಿ ಅದು ಬಹು 
ದೂರವಿದೆ ಎಂಬ ನಿರ್ಧಾರಕ್ಕೆ ಬಂದ. ಒಂದು ಆಕಾಶಕಾಯವನ್ನು ಭೂಮಿಯಲ್ಲಿ 
ಎರಡು ಬೇರೆಬೇರೆ ಜಾಗಗಳಿಂದ ವೀಕ್ಷಿಸಿ ಅವೆರಡರ ಪರಿಣಾಮ ಒಂದೇ ಆದರೆ 
( ಇದನ್ನು ಲಂಬಕ/ ಪ್ಯಾರಲಾಕ್ಸ್ ಎನ್ನುತ್ತಾರೆ) ಅದು ಬಹಳ ದೂರವಿದೆ ಎನ್ನಬಹುದು. 
ತಾರೆಗಳಿಗೆ ಲಂಬಕ ಬಹಳ ಕಡಿಮೆ ( ಆ ಕಾಲದಲ್ಲಿ ಇದನ್ನು ಅಳೆಯಲೂ 
ಸಾಧ್ಯವಾಗುತ್ತಿರಲಿಲ್ಲ). ಈ ಧೂಮಕೇತುವಿನ ಲಂಬಕವನ್ನು ಅಳೆದು ಟೈಕೊ ಬಾಹೆ 
ಅದು ಬಹು ದೂರ, ಚಂದ್ರನಿಗಿಂತ ಕಡೆಯಪಕ್ಷ ಎರಡರಷ್ಟಾದರೂ ದೂರದಲ್ಲಿದೆ 
ಎಂದು ಪ್ರತಿಪಾದಿಸಿದನು. ಹೀಗೆ ಟೈಕೊ ಬ್ರಾಹೆ ಧೂಮಕೇತು ನಿಜವಾಗಿಯೂ 
ಅಂತರಿಕ್ಷದ ವಿದ್ಯಮಾನ ಎಂದು ತೋರಿಸಿದ ನಂತರ ಅರಿಸ್ಟಾಟಲ್ಲಿನ ಸಿದ್ದಾಂತಕ್ಕೆ 
ಏಟು ಬಿದ್ದಿತು. 1607ರಲ್ಲಿ ಕಾಣಿಸಿದ ಧೂಮಕೇತುವನ್ನು ಕೆಪ್ಲರ್ ಇದೇ ರೀತಿ ವಿವರಿಸಿದನು. 
ಆದರೆ ಧೂಮಕೇತುಗಳ ಪಥ ಸರಳರೇಖೆ ಎಂದು ಅವನ ಎಣಿಕೆಯಾಗಿದ್ದಿತು. 
ಇದರ ನಂತರ 1680 , 81, 82ರಲ್ಲಿ ಧೂಮಕೇತುಗಳು ಬಂದವು. ವಿಜ್ಞಾನದಲ್ಲಿ ಅದು 
ಐಸಾಕ್ ನ್ಯೂಟನ್ನಿನ ಯುಗ, ಖಗೋಳವಿಜ್ಞಾನದಲ್ಲಿ ಖ್ಯಾತಿ ಗಳಿಸುತ್ತಿದ್ದ ಎಡ್ಕಂಡ್ 
ಹ್ಯಾಲಿ ಎಂಬ ಯುವಕನಿಗೂ ಧೂಮಕೇತುಗಳಲ್ಲಿ ಆಸಕ್ತಿ ಬಹಳ ಇದ್ದಿತು. 1680 
ಮತ್ತು 1681ರ ಧೂಮಕೇತುಗಳು ಬೇರೆ ಬೇರೆ ಎಂದು ಅವರಿಬ್ಬರೂ ಮೊದಲು 
ತಿಳಿದಿದ್ದರೂ ಅವುಗಳ ಪಥವನ್ನು ಸರಿಯಾಗಿ ಗಮನಿಸಿದಾಗ ಅಲ್ಲಿದ್ದದ್ದು ಒಂದೇ 
ಧೂಮಕೇತುವೆಂದು ಅರ್ಥವಾಯಿತು. ಅದಲ್ಲದೆ ಧೂಮಕೇತುಗಳು ಸೂರ್ಯನನ್ನು 
ಪರಿಭ್ರಮಣೆ ಮಾಡುತ್ತವೆ ಎಂದೂ ಅರಿತರು. ಈ ವಿಷಯಗಳನ್ನೆಲ್ಲಾ ಐಸಾಕ್ ನ್ಯೂಟನ್ 
ತನ್ನ ಮಹಾಕೃತಿ 'ಪಿಪಿಯ ' ದಲ್ಲಿ ವಿವರಿಸಿದನು. ಎಲ್ಲ ಗ್ರಹಗಳಂತೆ ಈ ಆಕಾಶಕಾಯಗಳೂ 
ಸೂರ್ಯನನ್ನು ಸುತ್ತುವಂತೆ ಧೂಮಕೇತುಗಳೂ ಪರಿಭ್ರಮಿಸುತ್ತಿದ್ದು ಅವುಗಳ ಪಥ 
ಪರವಲಯ ( ಪ್ಯಾರಾಬಲಾ) ಎಂದು ನ್ಯೂಟನ್ ತೋರಿಸಿದನು. ನ್ಯೂಟನ್‌ನ ಆ 
ಮಹಾಕೃತಿ ಹೊರಬರಲು ಸಹಾಯಮಾಡಿದ್ದ ಎಡ್ಕಂಡ್ ಹ್ಯಾಲಿ ಹಳೆಯ ಧೂಮಕೇತುಗಳ 
ಅಧ್ಯಯನಕ್ಕೆ ತೊಡಗಿ ಧೂಮಕೇತುಗಳು ಸೌರಮಂಡಲಕ್ಕೆ ಪದೇ ಪದೇ ಬಂದು 
ಭೇಟಿಕೊಡುವ ಆಕಾಶಕಾಯಗಳು ಎಂದು ತೋರಿಸಿದನು. 


47 . 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


* 


ಕೆ. 
* 


* 


ಚಿತ್ರ 6.2 : ಮೇಲೆ: ಎಡ ಖಗೋಳದಲ್ಲಿ ತನ್ನ ವೀಕ್ಷಣಾ ಶಕ್ತಿಗಳಿಗೆ ಖ್ಯಾತಿ ಗಳಿಸಿದ್ದ ಡೆನ್ಮಾರ್ಕಿನ 
ಟೈಕೊ ಬ್ರಾಹೆ ( 1546 - 1601) ಮತ್ತು ಅವನು ನೋಡಿದ ಧೂಮಕೇತುವಿನ ಬಗ್ಗೆ ಬರವಣಿಗೆ ಮತ್ತು 
ಬಲ: ರೇಖಾಚಿತ್ರ 
ಕೆಳಗೆ: ಎಡ ವಿಜ್ಞಾನ ಜಗತ್ತಿನ ಮೇರು ವ್ಯಕ್ತಿ ಐಸಾಕ್ ನ್ಯೂಟನ್ (1642 - 1727) ಬಲ: ಅವನ 
ಮಹಾನ್ ಪುಸ್ತಕ ' ಪ್ರಿನ್ಸಿಪಿಯ ' ದಲ್ಲಿ ಧೂಮಕೇತುವಿನ ಪಥ ಪರವಲಯ ಎಂದು ತೋರಿಸಿರುವುದು 


ಅವನು ಪರಿಶೀಲಿಸಿದ ಒಂದು ಧೂಮಕೇತು 76/77 ವರ್ಷಗಳಿಗೊಮ್ಮೆ ಭೂಮಿಗೆ 
ಭೇಟಿ ಕೊಡುತ್ತದೆ ಎಂದು ತೋರಿಸಿ ಈ ಧೂಮಕೇತು 1758ರಲ್ಲಿ ಮತ್ತೆ ಬಂದೇ 
ಬರಬೇಕುಎಂದು ಭವಿಷ್ಯ ನುಡಿದನು ( ವಿವರಗಳಿಗೆ ಹ್ಯಾಲಿಯ ಬಗ್ಗೆ ಮುಂದೆ ಇರುವ 
ಲೇಖನವನ್ನು ನೋಡಿ). ಅವನು ಹೇಳಿದಂತೆಯೇ ಆ ವರ್ಷದಲ್ಲಿ ಆ ಧೂಮಕೇತು 
ಬಂದು ಐಸಾಕ್ ನ್ಯೂಟನ್‌ನ ಗುರುತ್ವಾಕರ್ಷಣಾ ಸಿದ್ಧಾಂತಕ್ಕೆ ಸಾಕ್ಷಿಯಾಯಿತು. ಅದಲ್ಲದೆ 
ಇದರಿಂದ 75 /16 ವರ್ಷಗಳಿಗೊಮ್ಮೆ ಬರುವ ಧೂಮಕೇತುವಿಗೆ ಹ್ಯಾಲಿಯ ಹೆಸರೂ 
ಬಂದಿತು . ಚಾರಿತ್ರಿಕ ದಾಖಲೆಗಳತ್ತ ಮತ್ತೆ ಕಣ್ಣು ಹಾಯಿಸಿದರೆ ಹ್ಯಾಲಿ ಧೂಮಕೇತು 
ಕ್ರಿ. ಪೂ . 240ರಲ್ಲಿ ದಾಖಲೆಯಾಗಿದ್ದಿತು. ಆ ಸಮಯದಿಂದ ಹ್ಯಾಲಿ ಧೂಮಕೇತು 
ಬಂದುಹೋಗುತ್ತಿರುವುದಕ್ಕೆ ಅನೇಕ ದಾಖಲೆಗಳಿವೆ. ಇವುಗಳಲ್ಲಿ ಕ್ರಿ. ಪೂ . 164 
ಮತ್ತು 87 ( ಬ್ಯಾಬಿಲಾನ್) , ಕ್ರಿ . ಪೂ .12 ( ಚೈನಾ), ಕ್ರಿ.ಶ. 1066 ( ಇಂಗ್ಲೆಂಡ್, ಆಗ 


48 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಒಂದು ಪ್ರಖ್ಯಾತ ಯುದ್ದವೂ ನಡೆಯಿತು!), 1301 ( ಕಲಾಕಾರ ಗಿಯೋಟೊವಿನ 
ಖ್ಯಾತ ಚಿತ್ರದಲ್ಲಿ ಇದನ್ನು ನೋಡಬಹುದು) ಇತ್ಯಾದಿ. 1910ರಲ್ಲಿ ಇದು ಕಾಣಿಸಿಕೊಂಡಾಗ 
ಹ್ಯಾಲಿ ಧೂಮಕೇತುವಿನ ಮೊದಲ ಛಾಯಾಚಿತ್ರವನ್ನೂ ತೆಗೆಯಲಾಯಿತು. ಇದು 
1986ರಲ್ಲಿ ಭೂಮಿಗೆ ಭೇಟಿ ಕೊಟ್ಟಿದ್ದು, 2062ರಲ್ಲಿ ಮತ್ತೆ ಬರುತ್ತದೆ. 


ಚಿತ್ರ 6.3 : ಧೂಮಕೇತುವಿನ ಖ್ಯಾತ ಅನ್ವೇಷಕರು : ಎಡ – ಕೆರೊಲಿನ್ ಹರ್ಷೆಲ್ (1750 - 1848) ; | 
ಬಲ: ಚಾರ್ಲ್ಸ್ ಮೆಸ್ಸಿಯೆ ( 1730 - 1817 ), ಮೊದಲು ಕೆರೊಲಿನ್ ತನ್ನ ಅಣ್ಣ ಖ್ಯಾತ ಖಗೋಳಜ್ಞ 
ವಿಲಿಯಮ್ ಹರ್ಷೆಲ್‌ಗೆ ಸಹಾಯ ಮಾಡುತ್ತಿದ್ದು ನಿಧಾನವಾಗಿ ತಾನೇ ಉತ್ತಮ ಖಗೋಳಜ್ಜೆಯಾದಳು . 
ಹಲವಾರು ಧೂಮಕೇತುಗಳನ್ನಲ್ಲದೆ ನಿಹಾರಿಕೆ ( ನೆಬ್ಯುಲ) ಗಳನ್ನೂ ಕಂಡುಹಿಡಿದಳು . ಫ್ರಾನ್ಸಿನ ಮೆಸ್ಸಿಯೆ 
ಕೂಡ ಅತ್ಯುತ್ತಮ ವೀಕ್ಷಣಕಾರನಾಗಿದ್ದು ಇಂದೂ ಅನೇಕ ಆಕಾಶಕಾಯಗಳು ಅವನ ಹೆಸರನ್ನು ಹೊಂದಿವೆ. 
ಖ್ಯಾತ ಕ್ಯಾಬ್ ನೆಬ್ಯುಲವನ್ನು ಎಮ್-1 ಎಂದೂ ಕರೆಯುತ್ತಾರೆ; ಇದು ಮೆಸ್ಸಿಯೆ ತಯಾರಿಸಿದ 
ಕ್ಯಾಟಲಾಗ್ನಲ್ಲಿನ ಸಂಖ್ಯೆ 


ಕ 


3) ಧೂಮಕೇತುವಿನ ಇಂದಿನ ಚಿತ್ರ 

- ನ್ಯೂಟನ್ ಮತ್ತು ಇತರರು ಧೂಮಕೇತುಗಳು ಗ್ರಹಗಳಷ್ಟೇ ದೊಡ್ಡ 
ಆಕಾಶಕಾಯಗಳು ಎಂದು ತಿಳಿದಿದ್ದರು. ಆದರೆ ಫ್ರೆಂಚ್ ವಿಜ್ಞಾನಿ ಲಪ್ಲಾಸ್‌ ಅವುಗಳ 
ದ್ರವ್ಯರಾಶಿ ಬಹಳ ಕಡಿಮೆ ಎಂದು ಊಹೆ ಮಾಡಿದನು. ಕಳೆದ ಶತಮಾನಗಳ 
ವೀಕ್ಷಣೆಗಳಿಂದ ಅವುಗಳ ಅಗಲ 50 /100 ಕಿ. ಮೀ . ಗಿಂತ ಕಡಿಮೆ ಇರಬೇಕು ಎಂದು 
ತಿಳಿಯಿತು. 1910ರ ಹ್ಯಾಲಿ ಧೂಮಕೇತುವಿನ ವೀಕ್ಷಣೆಯಿಂದ ಅದರ ಸಾಂದ್ರತೆಯೂ 
ಬಹಳ ಕಡಿಮೆ ಎಂದು ಅರಿವು ಮೂಡಿತು. ಫ್ರೆಡ್ ವಿಪಲ್ ಎಂಬ ಅಮೆರಿಕದ 
ವಿಜ್ಞಾನಿ 1950ರ ದಶಕದಲ್ಲಿ ಧೂಮಕೇತುವಿನ ಮೊದಲ ಸರಿಯಾದ ಮಾದರಿಯನ್ನು 
ಪ್ರತಿಪಾದಿಸಿದರು. ಅವರ ಪ್ರಕಾರ ಧೂಮಕೇತುಗಳು ಹಿಮಗಡ್ಡೆ, ಇಂಗಾಲ ಮತ್ತು 
ವಿವಿಧ ಪರಮಾಣುಗಳ ಧೂಳಿನ ಮಿಶ್ರಣದ ಹೆಪ್ಪುಗಟ್ಟಿದ ಬಂಡೆಗಳು ; ಕೊಳಕು 
ಮಂಜುಗೆಡ್ಡೆ ಎಂದೇ ಅನೇಕರು ಅದನ್ನು ವಿವರಿಸುತ್ತಾರೆ. ಅವುಗಳ ಗಾತ್ರ ಒಂದು 
| ಸಾಮಾನ್ಯ ಮನೆಯಷ್ಟರಿಂದ ಒಂದು ಊರಿನಷ್ಟು ( 100 ಮೀಟರ್ ವ್ಯಾಸದಿಂದ 40 
ಕಿ. ಮೀ . ತನಕ) ಇರಬಹುದು. ಎಷ್ಟೋ ಧೂಮಕೇತುಗಳು ಚಿಕ್ಕಗಿದ್ದು ಅವು ಬಂದು 


49 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಹೋಗುವುದು ತಿಳಿಯುವುದೇ ಇಲ್ಲ. ಆದರೆ ಎಲ್ಲರಿಗೂ ಕಾಣುವಂತಹವು 10 | 
ವರ್ಷಗಳಲ್ಲಿ ಒಂದು ಬರುತ್ತದೆ. 


ಕೈಪರ್ ಪಟ್ಟಿ 


ಚಿತ್ರ 6.4 : ಹೊರ ಸೌರಮಂಡಲ : 

ಯುರೇನಸ್ ಮತ್ತು ನೆಮ್ಯೂನ್ 
ಗ್ರಹಗಳ ಆಚೆಯ ಪ್ರದೇಶಗಳು 
ನಿರೀಕ್ಷಿಸಿದಂತೆ ಅತಿ ಶೀತಲ, ನೆಪ್ಯೂನ್ 

ಗ್ರಹದ ಆಚೆ, ಸುಮಾರು 100 
ಖಗೋಳ ಮಾನ ದೂರದವರೆವಿಗೂ 
ಕ್ರೈಪರ್ ಬೆಲ್ಸ್ ಎಂಬ ಪ್ರದೇಶ ಮತ್ತು 
ಅದಕ್ಕೂ ಹೊರಗೆ ಊರ್ಟ್ ಮೋಡ. 
ಮೊದಲನೆಯದ್ದು ಅಲ್ಪಾವಧಿ 
ಧೂಮಕೇತುಗಳಿಗೂ ಮತ್ತು 
ಎರಡನೆಯದು ದೀರ್ಘಾವಧಿ 
ಧೂಮಕೇತುಗಳಿಗೂ ವಾಸಸ್ಥಾನ 


ನೆಪ್ಯೂನ್ ಕಕ್ಷೆ 


ಪ್ರೋಟೋ 


ಅವುಗಳ ಪರಿಭ್ರಮಣಾವಧಿಯ ಪ್ರಕಾರ ಧೂಮಕೇತುಗಳನ್ನು ಎರಡು ವಿಧಗಳಾಗಿ 
ವಿಂಗಡಿಸಲಾಗಿದೆ. 200 ವರ್ಷಕ್ಕೂ ಕಡಿಮೆ ಮತ್ತು ಅಧಿಕ ಪರಿಭ್ರಮಣಾವಧಿ.. 
ಸೂರ್ಯನಿಂದ ನೆಷ್ಟೋನ್ ಗ್ರಹಕ್ಕಿಂತಲೂ ದೂರವಿದ್ದು, ಸುಮಾರು - 220 ಡಿಗ್ರಿ 
ಸೆಲ್ಸಿಯಸ್ ಉಷ್ಣತೆ ಇರುವ ಪ್ರದೇಶಕ್ಕೆ ಕೈಪರ್‌ ಬೆಲ್ಸ್ ಎಂಬ ಹೆಸರು. ಇದು ಕಡಿಮೆ 
ಪರಿಭ್ರಮಣಾವಧಿಯ ಧೂಮಕೇತುಗಳ ವಾಸಸ್ಥಾನ ಎಂದು ಪರಿಗಣಿಸಲಾಗುತ್ತದೆ; 
ಸ್ಫೂಟೊ ತರಹದ ಕುಭ ಗ್ರಹಗಳ ನಿವಾಸ ಸ್ಥಾನವೂ ಹೌದು. ಅಧಿಕ ಪರಿಭ್ರಮಣಾವಧಿಯ 
ಧೂಮಕೇತುಗಳು ಮತ್ತೂ ದೂರದಿಂದ ಬರಬೇಕಾಗುತ್ತದೆ. ಆ ಅತಿ ಶೀತಲ ಪ್ರದೇಶಕ್ಕೆ 
ಊರ್ಟ್ ಮೋಡವೆಂಬ ಹೆಸರಿದ್ದು ಇದನ್ನು ಸೌರಮಂಡಲದ ಅಂಚು ಎಂದು 
ಪರಿಗಣಿಸಬಹುದು. ಇಲ್ಲಿ ಸೂರ್ಯನ ಬೆಳಕು ತಲುಪಲು ಸುಮಾರು ಒಂದು ವರ್ಷ 
ತೆಗೆದುಕೊಳ್ಳುತ್ತದೆ (ಭೂಮಿಗೆ ಸೂರ್ಯನಿಂದ – ಎಂಟು ನಿಮಿಷಗಳು) ಪ್ರಖ್ಯಾತ 
ಧೂಮಕೇತುಗಳ ಹೆಸರುಗಳು; ಹ್ಯಾಲಿ, ಹೇಲ್ ಬಾಪ್, ಹಯಕುಟ್ಟೆ, ಎನ್ನೆ ಇತ್ಯಾದಿ.. 
ಲಾಪ್ಲಾಸ್‌ ಮತ್ತು ಹರ್ಷೆಲ್ ಹಿಂದೆಯೇ ಸೌರಮಂಡಲದ ಹೊರ ವಲಯಗಳಲ್ಲಿ 
ಅಲೆಯುತ್ತಿರುವ ನೆಬ್ಯುಲಗಳು ಸೂರ್ಯನ ಗುರುತ್ವಕ್ಕೆ ಸಿಕ್ಕಿ ಧೂಮಕೇತುಗಳಾಗುತ್ತವೆ? 
ಎಂದು ಪ್ರತಿಪಾದಿಸಿದ್ದರು. ಧೂಮಕೇತುಗಳು ಸೌರ ಮಂಡಲದ ಶೀತಲ 
ಹೊರವಲಯದಿಂದ ಶಾಖವಿರುವ ಒಳವಲಯಗಳಿಗೆ ಬರುತ್ತಾ ಉದ್ದವಾಗುತ್ತ ಬಾಲವನ್ನು 
ಗಳಿಸುತ್ತವೆ. ಸಾಮಾನ್ಯವಾಗಿ ಬೇರೆ ಬೇರೆ ಬಣ್ಣದ ಎರಡು ಬಗೆಯ ಬಾಲಗಳು 
ಇರುತ್ತವೆ; ಒಂದು ಎಲೆಕ್ಟ್ರಾನ್‌ಗಳದ್ದು (ನೀಲಿಯ ಬಣ್ಣ) ಮತ್ತು ಇನ್ನೊಂದು ಧೂಳಿನದ್ದು; 
( ಹಳದಿ /ಕಂದು ಬಣ್ಣ) 

50 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಕೋಮಾ 
coma 


ಚಿತ್ರ 6.5 : ಧೂಮಕೇತು; ಶಿರ ಮತ್ತು 
ಬಾಲ; ಶಿರದ ಮಧ್ಯದಲ್ಲಿ ನ್ಯೂಕ್ಲಿಯಸ್ | 
ಮತ್ತು ಅದರ ಸುತ್ತಕೊಮಾ ಎಂಬ 

ವಾತಾವರಣ. ಸಾಧಾರಣವಾಗಿ 
ಎರಡು ಬಗೆಯ ಬಾಲಗಳು ಇರುತ್ತವೆ; 
- ಒಂದು ಎಲೆಕ್ಟ್ರಾನಗಳದ್ದು ಮತ್ತು 
ಇನ್ನೊಂದು ಧೂಳಿನದ್ದು; ಕೋಮಾ 

ಮತ್ತು ನ್ಯೂಕ್ಲಿಯಸ್ ಹೆಚ್ಚು 
ಉದ್ದವಿಲ್ಲದಿದ್ದರೂ ಬಾಲ ಲಕ್ಷಗಟ್ಟಲೆ 
ಕಿಮೀ ಇರುವ ಸಾಧ್ಯತೆ ಇದೆ. 


ಎಲಿಕಾನ್ ಬಾಲ 
ion ' tail 


ಧೂಳಿನ ಬಾಲ 
dust tail 


ಕೇಂದ್ರ 
nucleus 


ಗ್ರಹಗಳ ಗುರುತ್ವ ಧೂಮಕೇತುಗಳ ಮೇಲೆ ಪ್ರಭಾವ ಉಂಟುಮಾಡಿ ಕೆಲವು 
ಬಾರಿ ಅವುಗಳ ಕಕ್ಷೆಯನ್ನು ಬದಲಾಯಿಸುತ್ತವೆ. ಆಗ ಧೂಮಕೇತುಗಳು ಯಾವ ಗ್ರಹ 
ಉಪಗ್ರಹಗಳ ಮೇಲಾದರೂ ಬೀಳಬಹುದು. ಕುದ್ರಗ್ರಹಗಳೂ ಇದೇ ರೀತಿ ಗ್ರಹ 
ಉಪಗ್ರಹಗಳನ್ನು ಅಪ್ಪಳಿಸುತ್ತವೆ . ಹಾಗೆ ಆದಾಗ ನೆಲದಲ್ಲಿ ದೊಡ್ಡ ದೊಡ್ಡ ಗುಳಿಗಳು 
ಉಂಟಾಗುತ್ತವೆ . ಚಂದ್ರನ ಮೇಲಿರುವ ಗುಳಿಗಳು ಎಲ್ಲರಿಗೂ ತಿಳಿದಿದ್ದು ಅದೇ ರೀತಿ 
ಭೂಮಿಯ ಮೇಲೂ ಅನೇಕ ಗುಳಿಗಳಿವೆ. ಅವುಗಳಲ್ಲಿ ಭಾರತದಲ್ಲಿರುವ 
ಔರಂಗಾಬಾದಿನ ಬಳಿ ಇರುವ ಲೋನರ್ ಸರೋವರ ಮುಖ್ಯ . ಸುಮಾರು 50 
ಸಾವಿರ ವರ್ಷಗಳ ಹಿಂದೆ ಯಾವುದೋ ಆಕಾಶಕಾಯ ಬಂದು ಅಪ್ಪಳಿಸಿ ಒಂದು 
ಕಿ. ಮೀ . ಅಗಲದ ಗುಳಿಯನ್ನು ಉಂಟುಮಾಡಿರಬೇಕು. ಈಗ ಅದರಲ್ಲಿ ನೀರು ತುಂಬಿ 
ವಿಶಾಲ ಕೆರೆಯ ರೂಪದಲ್ಲಿದೆ. 65 ಮಿಲಿಯ ವರ್ಷಗಳ ಹಿಂದೆ ನಡೆದ ಡೈನೋಸರ್‌ಗಳ 
ವಿನಾಶಕ್ಕೆ ಕಾರಣವಾದ ಆಕಾಶಕಾಯ ಮಾಡಿದ 180 ಕಿ. ಮೀ . ವಿಸ್ತಾರದ ಗುಳಿ 
ಮೆಕ್ಸಿಕೊ ದ ಯುಕಾಟಾನ್ ಪ್ರಾಂತ್ಯದಲ್ಲಿದೆ . ಇದೇ ರೀತಿ 17 ವರ್ಷಗಳ ಹಿಂದೆ 
ಶೂಮೇಕರ್ - ಲೆವಿ ಎಂಬ ಧೂಮಕೇತು ಗುರುಗ್ರಹವನ್ನು ಅಪ್ಪಳಿಸಿ ಅನೇಕ ಗುಳಿಗಳನ್ನು 
ಉಂಟುಮಾಡಿದ್ದಿತು. ಇದು ಧೂಮಕೇತುವಿನ ವಿನಾಶಕಾರಿ ಮುಖ . 

ಆದರೆ ಧೂಮಕೇತುಗಳು ಭೂಮಿಯ ವೈಶಿಷ್ಟಕ್ಕೂ ಕಾರಣವಾಗಿರಬಹುದು. 
ಸೂರ್ಯನಂದ ಸರಿಯಾದ ದೂರದಲ್ಲಿದ್ದು ಸರಿಯಾದ ಉಷ್ಣತೆಯನ್ನು ಹೊಂದಿ 
ಜಲರೂಪದ ನೀರನ್ನು ಹೊಂದಿರುವುದು ಭೂಮಿಯ ಅತಿಶಯ . ಆದರೆ ಭೂಮಿ ತನ್ನ 
ನೀರನ್ನು ಹೇಗೆ ಗಳಿಸಿತು ಎಂಬುದು ಇನ್ನೂ ಪೂರ್ತಿ ಅರ್ಥವಾಗಿಲ್ಲ, ಅಗ್ನಿಪರ್ವತಗಳಿಂದ 
ಹೊರಬಂದಿರಬಹುದು ಎಂಬುದು ಒಂದು ಅಭಿಪ್ರಾಯ . ನಮ್ಮ ಭೂಮಿಯ 
ಚರಿತ್ರೆಯಲ್ಲೂ ಎಷ್ಟೋ ಧೂಮಕೇತುಗಳು ಬಿದ್ದು ಅವುಗಳಿಂದ ನೀರು ಬಂದಿರಬಹುದು 
ಎಂದು ಇನ್ನೊಂದು ಅಭಿಪ್ರಾಯವೂ ಇದೆ. ( ಮುಂದಿನ ಲೇಖನ ಓದಿ) 

ಧೂಮಕೇತುಗಳನ್ನು ಅಧ್ಯಯನ ಮಾಡಲು ಅವುಗಳ ಆಕರ್ಷಕ ರೂಪವೊಂದೇ 
ಕಾರಣವಲ್ಲ . ನಮ್ಮ ಸೌರಮಂಡಲ ಹುಟ್ಟಿದಾಗ ಈ ಆಕಾಶಕಾಯಗಳೂ ಹುಟ್ಟಿದ್ದವು. 


51 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಗ್ರಹಗಳಲ್ಲಿ ಬದಲಾವಣೆಗಳಾಗುತ್ತ ಹೋದರೂ ಧೂಮಕೇತುಗಳಿರುವ ಊರ್ಟ್ 
ಮೋಡ ಇತ್ಯಾದಿ ಪ್ರದೇಶಗಳು ಹಿಂದಿನಂತೆಯೇ ಉಳಿದಿವೆ. ಆದ್ದರಿಂದ ಇವುಗಳ 
ಅಧ್ಯಯನದಿಂದ ಸೌರಮಂಡಲ 4 ಬಿಲಿಯ ವರ್ಷಗಳ ಹಿಂದೆ ಹೇಗಿತ್ತು ಎಂಬುದನ್ನು 
ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಭೂತಕಾಲದ ನೆನಪನ್ನು ತರುವಂತಹ 
ಆಕಾಶಕಾಯ ಧೂಮಕೇತು! ಕಳೆದ ದಶಕಗಳಲ್ಲಿ ಬಾಹ್ಯಾಕಾಶ ನೌಕೆಗಳನ್ನು 
ಧೂಮಕೇತುಗಳ ಹತ್ತಿರ ಕಳುಹಿಸಿ ಅವುಗಳ ಚಿತ್ರಗಳನ್ನು ತೆಗೆದು ಪರೀಕ್ಷಿಸಿದಾಗ 
ಫ್ರೆಡ್ ವಿಪಲ್‌ರವರು ಹೇಳಿದಂತೆ ಅದು ಯಾವ ಸ್ಪುಟವಾದ ಆಕಾರವೂ ಇಲ್ಲದ 
ಕೊಳಕು ಮಂಜುಗೆಡ್ಡೆಯೇ ಎಂದು ಕಂಡುಬಂದಿತು. ಆದರೂ ಅವುಗಳ ಮೇಲೂ 
ಚಂದ್ರನ ಮೇಲಿರುವಂತೆ ಗುಳಿಗಳನ್ನು ಕಾಣಬಹುದು. ಮುಂದಿನ ವರ್ಷಗಳಲ್ಲಿ ಇಂತಹ 
ಅಧ್ಯಯನಗಳು ಇನ್ನೂ ಹೆಚ್ಚು ನಡೆದು ಮನುಷ್ಯ ಈ ಆಕರ್ಷಕ ಆಕಾಶಕಾಯಗಳನ್ನು 
ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ನಿರೀಕ್ಷೆ ಇದೆ. 


Comet C /2012 SI ISON April 10 , 2013 


HST WFC3 /UVIS F606W V 


- ಚಿತ್ರ 6. 6 : ಹಬಲ್ ದೂರದರ್ಶಕ 
ತೆಗೆದ ಐಸಾನ್ ಧೂಮಕೇತುವಿನ ಚಿತ್ರ; 
ಇದು 2013 ನವೆಂಬರಿನಂದ ಬರಿಗಣ್ಣಿಗೆ 

ಪ್ರಾಯಶಃಗೋಚರವಾಗಲಿದೆ; 


4) 2013ರ ಧೂಮಕೇತು - ಕಾಮೆಟ್ ' ಐಸಾನ್” 

ಇಂದಿನ ದಿನಗಳಲ್ಲಿ ಅನೇಕ ವೀಕ್ಷಣಾಲಯಗಳಲ್ಲಿ ಧೂಮಕೇತುಗಳನ್ನು 
ಕಂಡುಹಿಡಿಯುವ ಕೆಲಸ ರೊಬಾಟ್‌ಗಳದ್ದು. ಆದರೂ ಪ್ರಾಯೋಗಿಕ ಖಗೋಳಜ್ಞರು 
ಆಗಾಗ್ಗೆ ಸುದ್ದಿ ಮಾಡುತ್ತಲೇ ಇರುತ್ತಾರೆ. 2012ರ ಸೆಪ್ಟೆಂಬರಿನಲ್ಲಿ ರಷ್ಯದ ಇಬ್ಬರು 
ಖಗೋಳಜ್ಞರು ಒಂದು ಹೊಸ ಧೂಮಕೇತುವನ್ನು ಕಂಡುಹಿಡಿದರು. ಐಸಾನ್ ಎಂಬ 
ಉಪಕರಣವನ್ನು ಅವರು ಉಪಯೋಗಿಸಿದ್ದರಿಂದ ಅದಕ್ಕೆ ಐಸಾನ್ (ISON) ಎಂಬ 
ಹೆಸರು. ಅದು ಇನ್ನೂ ಬಹಳ ದೂರವಿರುವಾಗಲೆ ( ಗುರು ಗ್ರಹಕ್ಕೂ ಆಚೆ) 
ಕಾಣಿಸಿಕೊಳ್ಳಲು ಶುರುವಾದಾಗ ಅದು ನಿಜವಾಗಿಯೂ ಪ್ರಕಾಶಮಾನವಾದ 
ಧೂಮಕೇತುವಿರಬಹುದೆಂಬ ನಿರೀಕ್ಷೆಗಳು ಹುಟ್ಟಿದವು. ಅದಲ್ಲದೆ ಇದು ಸೂರ್ಯನಿಗೆ 
ಬಹಳ ಹತ್ತಿರ ಹೋಗುವುದರಿಂದ ಇದರ ಸ್ವಾರಸ್ಯ ಹೆಚ್ಚಾಯಿತು. ಇದರ ಅಗಲವನ್ನು 
ಸುಮಾರು 5 ಕಿ. ಮೀ . ಎಂದು ಊಹೆ ಮಾಡಲಾಗಿದೆ. ಇದನ್ನು ಆಗಿನಿಂದಲೂ 
ಅನೇಕ ದೂರದರ್ಶಕಗಳು ವೀಕ್ಷಿಸುತ್ತಲೇ ಇದ್ದು ಮತ್ತೂ ಹೆಚ್ಚು ಪ್ರಕಾಶವನ್ನು ಗಳಿಸುವ 
ನಿರೀಕ್ಷೆಯನ್ನು ಹುಟ್ಟಿಸಿತು. ಅಕ್ಟೋಬರ್‌ಕೊನೆ / ನವೆಂಬರ್ ಮೊದಲಲ್ಲಿ ಟೆಲಿಸ್ಕೋಪ್ 
ಅಥವಾ ಬೈನಾಕ್ಯುಲರ್ಸ್ ಮೂಲಕ ನೋಡಬಹುದು. ನವೆಂಬರ್ 28ರಂದು 


52 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಸೂರ್ಯನಿಗೆ ಹತ್ತಿರ ( ಹಾಗಿದ್ರೂ ಸೂರ್ಯನಿಂದ 1 ಮಿಲಿಯ ಕಿ. ಮೀ . ದೂರ!) 
ವಿರುತ್ತದೆ. ಸೂರ್ಯನ ಪ್ರಭಾವ ಹೆಚ್ಚಿಲ್ಲದಲ್ಲಿ ಅದರ ವಾಪಸು ಪ್ರಯಾಣದಲ್ಲಿ 
ಪ್ರಕಾಶಮಾನವಿರುವ ( ಉಜ್ವಲಾಂಕ = 6; ಇದು ಕಣ್ಣಿಗೆ ಕಾಣುವ ಅತಿಕ್ಷೀಣ ನಕ್ಷತ್ರದ 
ಪ್ರಕಾಶ ) ನಿರೀಕ್ಷೆ ಇದೆ. ಬೆಳಿಗ್ಗೆ ಸೂರ್ಯೋದಯದ ಒಂದು ಘಂಟೆ ಮುಂಚೆ ಈ 
ಧೂಮಕೇತುವನ್ನು ನೋಡಬಹುದು. ಮುಂದಿನ ಕೆಲವು ತಿಂಗಳುಗಳಲ್ಲಿ ಅನೇಕ 
ವೀಕ್ಷಣಾಲಯಗಳು ಈ ಧೂಮಕೇತುವಿನ ಗುಂಗಿನಲ್ಲೇ ಇರುತ್ತವೆ . ಆದ್ದರಿಂದ 
ಮಾಧ್ಯಮಗಳಲ್ಲೂ ಇದರ ಬಗ್ಗೆ ಬಹಳ ಮಾಹಿತಿಗಳು ಸಿಗುತ್ತವೆ. 

( ಐಸಾನ್ ಧೂಮಕೇತು ಸೂರ್ಯನ ಹತ್ತಿರ ಹೋದಾಗ ಅದು ಛಿದ್ರ ಛಿದ್ರವಾಗಿ 
ಅನೇಕ ಖಗೋಳಜ್ಞರಿಗೆ ಮತ್ತು ವಿಜ್ಞಾನದಲ್ಲಿ ಆಸಕ್ತಿ ಇರುವ ಸಾಮಾನ್ಯ ಜನತೆಗೆ ಬಹಳ 
ನಿರಾಶೆಯಾಯಿತು) 


( ಹೊಸ ದಿಗಂತ, ದೀಪಾವಳಿ ಸಂಚಿಕೆ, ನವೆಂಬರ್ , 2013 ) 


ಇಂದಿನ ಮಾಹಿತಿ 


ಬಿಟ್ಟ ಒಂದ್ಯ 


ವನ್ನು 


ಸರರರ 


ಆಗಸ್ಟ್ 6, 2014ರಂದು ಮಾನವ ನಿರ್ಮಿತ ಪ್ರೋಮನೌಕೆಯೊಂದು 
ಧೂಮಕೇತುವೊಂದನ್ನು ಹಿಂಬಾಲಿಸಿ ಕಡೆಗೂ ಸಂಧಿಸಿದಾಗ ಸ್ವಾರಸ್ಯಕರ 
ಬಾಹ್ಯಾಕಾಶ ದಾಖಲೆಯೊಂದು ಸೃಷ್ಟಿಯಾಯಿತು. ಹತ್ತು ವರ್ಷಗಳ ಹಿಂದೆಯೇ 
ಭೂಮಿಯನ್ನು ಬಿಟ್ಟ ಒಂದು ಮೋಟಾರು ಕಾರಿನಷ್ಟು ದೊಡ್ಡದಾದ ಈ ನೌಕೆ 100 
ಕಿ. ಮೀ . ದೂರದಲ್ಲಿ ಆ ಆಕಾಶಕಾಯವನ್ನು ಸುತ್ತುತ್ತಿದೆ. ಇದೂ ಒಳ ಸೌರಮಂಡಲಕ್ಕೆ 
ಆಗಾಗ್ಗೆ ಭೇಟಿಕೊಡುವ ಬೆಂಗಳೂರಿನ ಜಯನಗರದಷ್ಟೇ ವಿಸ್ತೀರ್ಣದ ಪಿ.\ - 67 
ನಾಮಧೇಯದ ಒಂದು ಸಾಧಾರಣ ಧೂಮಕೇತು. ಇದರ ಬಗ್ಗೆ ಹೆಚ್ಚು ಮಾಹಿತಿ ಇದ್ದು 
ಸುಮಾರು ಸ್ಥಿರ ಕಕ್ಷೆಯನ್ನೂ ಹೊಂದಿರುವುದು ಈ ಧೂಮಕೇತುವಿನ ವಿಶೇಷ. ಈ 
ನೌಕೆಯ ಹೆಸರು ರೊಸೆಟ್ಟಾ, ಇದಲ್ಲದೆ ಧೂಮಕೇತುವನ್ನು ಇನ್ನೂ ಹತ್ತಿರದಿಂದ 
ಪರಿಶೀಲಿಸಲು ಒಂದು ಪುಟ್ಟ ರೊಬಾಟನ್ನು ಅದರ ಮೇಲೆ ಮೇಲೆ ಇಳಿಸಲಾಗಿದೆ. 
ಒಂದು ವಾಶಿಂಗ್ ಮೆಶೀನಷ್ಟು ಗಾತ್ರ ಮತ್ತು ತೂಕದ ಈ ರೊಬಾಟ್ ಫಿಲೆ' 
ಧೂಮಕೇತುವಿನ ನೆಲದ ಮೇಲಿದ್ದು ಅದರ ಜೊತೆಯೇ ಪ್ರಯಾಣ ಮಾಡುತ್ತಿದೆ . ಇದೇ 
ಮೊದಲ ಬಾರಿ ಮಾನವನ ಒಂದು ಉಪಕರಣ ಧೂಮಕೇತುವಿನ ಸವಾರಿ 
ಮಾಡುತ್ತಿರುವುದು. ಈಗ ಹೆಚ್ಚು ಬೆಳಕು ಬೀಳದಿರುವುದರಿಂದ ತಟಸ್ಥವಾಗಿರುವ ಫಿಲೆ 
ಇನ್ನು ಕೆಲವು ತಿಂಗಳುಗಳ ನಂತರ ಸೂರ್ಯನ ಹತ್ತಿರ ಹೋಗುತ್ತಾ ಕಿರಣಗಳ 
ಶಾಖದಿಂದ ಮತ್ತೆ ಕೆಲಸ ಮಾಡಬಹುದೋ ಏನೋ ! ಒಟ್ಟಿನಲ್ಲಿ ಧೂಮಕೇತುವನ್ನು 
ಸುತ್ತುತ್ತಿರುವ ರೊಸೆಟ್ಟಾಯಿಂದ ಹೊಸ ಹೊಸ ಮಾಹಿತಿ ಸಿಗುತ್ತಲೆ ಇರುತ್ತದೆ. 


53 


ಪಾಪ , ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


7) ಭಗೀರಥ ಧೂಮಕೇತುಗಳು 
( ಇದು ಬೇರೆಯ ಲೇಖನವಾಗಿ ಕಾಣಿಸಿಕೊಂಡಿದ್ದರೂ ಕೆಲವು ವಿಷಯಗಳು ಹಿಂದಿನ 
ಲೇಖನದಲ್ಲಿದ್ದು ಆಗಲೇ ಚರ್ಚಿಸಿರುವುದರಿಂದ ಅವುಗಳನ್ನು ತೆಗೆದುಹಾಕಿದೆ) ( ತನ್ನ 
ಪಿತೃಗಳಿಗೆ ಮೋಕ್ಷ ಸಿಗಲು ಸೂರ್ಯವಂಶದ ರಾಜ ಭಗೀರಥ ತಪಸ್ಸುಮಾಡಿ ಆಕಾಶದಿಂದ 
ಗಂಗೆಯನ್ನು ತರಿಸುತ್ತಾನೆ. ಅತಿ ರಭಸದಿಂದ ಕೆಳ ಬಂದ ಗಂಗೆ ' ಹರನ ಜಡೆಯಿಂದ 
ಬಿಡಿಸಿಕೊಂಡು ' ಋಷಿಯ ತೊಡೆಯಿಂದ ನುಸುಳಿಕೊಂಡು ಸಾಗರದತ್ತ ಪಯಣಿಸುತ್ತಾಳೆ. 
ಯಾವುದಾದರೂ ಭಗೀರಥ ಸದೃಶ ಧೂಮಕೇತುಗಳು ಈ ಭೂಮಿಗೆ ನೀರನ್ನು ತಂದು 
ಕೊಟ್ಟೆವೆಯೋ ..) . 


ಒಂದು ನಕ್ಷತ್ರದಿಂದ ವಾಸಯೋಗ್ಯ ದೂರದಲ್ಲಿದ್ದರೆ ಮಾತ್ರ ಆ ಗ್ರಹ ನೀರನ್ನು 
ಜಲರೂಪದಲ್ಲಿ ರಕ್ಷಿಸಿ ಇಟ್ಟುಕೊಂಡಿರಲು ಸಾಧ್ಯ ; ಉಷ್ಣತೆ ಅತಿ ಹೆಚ್ಚ ಇರಬಾರದು, 
ಅತಿ ಕಡಿಮೆಯೂ ಇರಬಾರದು. ಸೂರ್ಯನಿಂದ ಅಂತಹ ದೂರದಲ್ಲಿ ಇರುವುದು 
ಒಂದೇ ಗ್ರಹ; ಅದು ನಮ್ಮ ಭೂಮಿ! ಇತರ ಸೌರಮಂಡಲಗಳ ಅನ್ವೇಷಣೆ ಎರಡು 
ದಶಕಗಳ ಹಿಂದೆ ಪ್ರಾರಂಭವಾಗಿ ಸುಮಾರು 2000 ಗ್ರಹಗಳು ಸಿಕ್ಕಿವೆ. ಆದರೂ 
ಅವುಗಳಲ್ಲಿ ವಾಸಯೋಗ್ಯ ಗ್ರಹಗಳು ಪ್ರಾಯಶಃ ಬಹಳ ಕಡಿಮೆ . 


54 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಚಿತ್ರ 71 : ನಾಸಾದ ಎಪಾಕ್ಷಿ ಎಂಬ 
ನೌಕೆ ಹಾರ್ಟ್ಗಧೂಮಕೇತುವನ್ನು 
ಹತ್ತಿರದಿಂದ ನೋಡಿದಾಗ; ಒಂದು 
ಕಡೆಯಿಂದ ಹೆಪ್ಪುಗಟ್ಟಿದ ನೀರು 
( ಸೆಕೆಂಡಿಗೆ 200 ಕಿಲೋಗ್ರಾಮ್) 
ಮತ್ತು ಇಂಗಾಲದ ಡೈ ಆಕ್ಸೆಡ್ 
ಹೊರಬರುತ್ತಿದ್ದುದು ಮತ್ತು 
ಇನ್ನೊಂದು ಕಡೆ ಯಿಂದ ಆವಿ 
ಕಾಣಿಸಿತು . ನೀರಿನ ಅಂಶ ಪ್ರತಿದಿನವೂ 
ಬದಲಾಗುತ್ತಿದ್ದದ್ದೂ ಕಂಡುಬಂದಿತು. 


ಭೂಮಿ ನೀರನ್ನು ರಕ್ಷಿಸಿಕೊಂಡಿದೆಯಾದರೂ , ಅದು ಇಲ್ಲಿಗೆ ಹೇಗೆ ಬಂದಿತು 
ಎಂಬುದು ಇನ್ನೂ ಬಹಳ ಮುಖ್ಯ ಸಮಸ್ಯೆಯಾಗಿ ಉಳಿದಿದೆ. ಆ ಪ್ರಶ್ನೆಗೆ ಇದುವರೆವಿಗೆ 
ನಾಲ್ಕು ಉತ್ತರಗಳು ಸಿಕ್ಕಿವೆ. (1) ಭೂಮಿಯಲ್ಲಿನ ಆಮ್ಲಜನಕ ಮತ್ತು ಜಲಜನಕ 
ಸರಿಯಾದ ಪ್ರಮಾಣದಲ್ಲಿ ಭೂಮಿಯ ಚಿಪ್ಪಿನಲ್ಲಿ (ಮೇಲುಭಾಗ) ಸೇರಿ ನೀರನ್ನು 
ಉಂಟುಮಾಡುತ್ತವೆ. ಅಗ್ನಿಪರ್ವತಗಳು ಹೊಗೆಯಾಡಿದಾಗ ಈ ನೀರು ಭೂಮಿಯ 
ಒಳಗಿನಿಂದ ಹೊರಬರುತ್ತದೆ. ಈ ಪ್ರಕ್ರಿಯೆ ಆಗಾಗ್ಗೆ ನಡೆಯುತ್ತಲೇ ಇದ್ದು ಭೂಮಿಯಲ್ಲಿ 
ಸಾಕಷ್ಟು ನೀರು ಉಂಟಾಯಿತು. ( 2) ವಿಶ್ವದಲ್ಲಿ ಹಲವಾರು ಕಡೆ ( ಮಾಲೆಕ್ಯುಲರ್ 
ಕ್ಷೌಡ್'- ಅಣುಗಳ ಮೋಡಗಳು) ನೀರಿನ ಅಣುಗಳನ್ನು ಕಂಡುಹಿಡಿದಿದ್ದಾರೆ. ಅಂತಹ 
ನೀರಿನ ಅಣುಗಳು ನಕ್ಷತ್ರಗಳ ಮಧ್ಯದ ಧೂಳಿನ ಕಣಗಳ ( ಇಂಗಾಲ , ಕಬ್ಬಿಣ, ಸಿಲಿಕಾನ್ 
ಇತ್ಯಾದಿ ಪರಮಾಣುಗಳಿರುವ ಸಂಯುಕ್ತಗಳು) ಮೇಲೆ ಸವಾರಿಮಾಡಿಕೊಂಡು ಭೂಮಿಗೆ 
ಬಂದಿರಬಹುದು. (3) ಭೂಮಿಯ ಶೈಶವ ಅವಸ್ಥೆಯಲ್ಲಿ ಉಲ್ಕೆಗಳು, ಕುದ್ರಗ್ರಹಗಳು 

' ಮಿಗೆ ನೀರನ್ನು ತಂದು 
ಹಾಕಿರಬಹುದು. ( 4) ನೀರು ಭೂಮಿಗೆ 
ಬಂದಿರುವುದು ಧೂಮಕೇತುಗಳಿಂದ! 
ಒಟ್ಟಿನಲ್ಲಿ ಭೂಮಿಯಲ್ಲಿ ಈಗ ಇರುವ 
ಜಲಕ್ಕೆ ಈ ಎಲ್ಲ ಪ್ರಕ್ರಿಯೆಗಳೂ ವಿವಿಧ 
ಸಮಯಗಳಲ್ಲಿ , ವಿವಿಧ ಪ್ರಮಾಣಗಳಲ್ಲಿ 
ಜವಾಬ್ದಾರಿಯಾಗಿರಬಹುದು. 


ಚಿತ್ರ 7.2 : ವೈಲ್ಡ್ ಧೂಮಕೇತುವಿನ ಹತ್ತಿರ 
ಹೋದ ಸ್ಟಾರ್ ಡಸ್ಟ್ ಬಾಹ್ಯಾಕಾಶ ನೌಕೆ 
( ಕಾಲ್ಪನಿಕ ) - 2004ರಲ್ಲಿ ನಡೆದ 
ಪ್ರಯೋಗದಲ್ಲಿ ಧೂಮಕೇತುವಿನಿಂದ 
ತೆಗೆದುಕೊ೦ಡು ಬ೦ದ ಕಣಗಳನ್ನು 
ಪರಿಶೀಲಿಸಿದ ನಂತರ ನೀರು ಕಾಣಬಂದಿತು. 


55 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಇಡೀ ಜೀವದ ಅಡಿಪಾಯವಾದ ನೀರು ಕೂಡ ಧೂಮಕೇತುಗಳಿಂದಲೇ 
ಬಂದಿರಬಹುದು ಎನ್ನುವ ವಾದವನ್ನು ಪರಿಶೀಲಿಸೋಣ. ಇತ್ತೀಚೆಗೆ ಕೆಲವು 
ಧೂಮಕೇತುಗಳ ಪರಿಶೀಲನೆಯಿಂದ ಅವುಗಳಲ್ಲಿನ ನೀರು ಸಾಗರಗಳ ನೀರಿನಂತೆಯೇ 
ಇರುವುದು ಗಮನಕ್ಕೆ ಬಂದಿದೆ : ಸಾಗರದಲ್ಲಿನ ಭಾರಜಲದ ಪ್ರಮಾಣವನ್ನು ಇದುವರೆವಿಗೆ 
ಎಂಟರಲ್ಲಿ ಎರಡು ಧೂಮಕೇತುಗಳು ತೋರಿಸಿವೆ. ಈಗ ಆಕಾಶದಲ್ಲಿ ಸುತ್ತುತ್ತಿರುವ 
ಉಪಗ್ರಹದೊಳಗಿರುವ ಹರ್ಷೆಲ್ ಎಂಬ ದೂರದರ್ಶಕ ನೀರಿನಂತಹ ರಸಾಯನ 
ವಸ್ತುಗಳು ಹೊರಸೂಸುವ ಅವಕೆಂಪು ಕಿರಣಗಳನ್ನು ಕಂಡುಹಿಡಿಯುವುದರಿಂದ 
ನಮ್ಮ ಗ್ಯಾಲಕ್ಸಿಯಲ್ಲಿ ಅನೇಕ ಕಡೆ ನೀರು ಇದೆ ಎಂದು ಕಂಡುಬಂದಿದೆ. ಧೂಮಕೇತುಗಳು 
ಭೂಮಿಗೆ ನೀರು ತಂದಿದೆ ಎನ್ನುವುದನ್ನು ಪರಿಶೀಲಿಸಲು ಈ ಹರ್ಷೆಲ್‌ ದೂರದರ್ಶಕ 
ಸರಿಯಾದ ಉಪಕರಣ. ಹಿಂದೆ ಉಲ್ಕಾಶಿಲೆಗಳನ್ನು ಪರಿಶೀಲಿಸಿದಾಗ ಅದರಲ್ಲಿನ 
ನೀರಿನ ಅಂಶ ನಮ್ಮ ಸಾಗರಗಳ ನೀರಿನಂತೆಯೇ ಇರುವುದನ್ನು ಗಮನಿಸಿದ್ದರು. 
ಸಾಧಾರಣ ನೀರಿರುವಂತೆ ಪ್ರಕೃತಿಯಲ್ಲಿ ಭಾರಜಲವೂ (ಸಾಧಾರಣ ನೀರಿನಲ್ಲಿ 2 
ಪ್ರೋಟಾನ್‌ಗಳಿದ್ದರೆ, ಭಾರಜನದಲ್ಲಿ ಒಂದು ಪ್ರೋಟಾನ್ ಮತ್ತು ಒಂದು ನ್ಯೂಟ್ರಾನ್ 
ಇರುತ್ತದೆ. ಇದರ ದ್ರವ್ಯರಾಶಿ ಸಾಧಾರಣ ನೀರಿನದ್ದಕ್ಕಿಂತ 10 % ಜಾಸ್ತಿ ಇದೆ. ಸಾಗರದ 
ನೀರಿನಲ್ಲಿ ಇವೆರಡರ ಅನುಪಾತ 1:3200; ಧೂಮಕೇತುವಿನೊಳಗಿನ ನೀರು ಸಾಗರದ 
ನೀರಿನ ಲಕ್ಷಣಗಳನ್ನೇ ಹೊಂದಿರಬೇಕು. 


Earth , 
Sun - 


Planetary 
- region ::: 


ಚಿತ್ರ 7.3 : ( ಚಿತ್ರ 6 .4ರಲ್ಲಿ ತೋರಿಸಿದ 
ಊರ್ಟ್ ಮೋಡಇತ್ಯಾದಿಗಳ ಇನ್ನೊಂದು 
ನೋಟ) ಸೌರಮಂಡಲದಲ್ಲಿ ಅತಿ ಶೀತಲ 
ಪ್ರದೇಶವಿರುವುದು ಹೊರಭಾಗದಲ್ಲಿ - 
ನೆಷ್ಟೋನ್ ಗ್ರಹಕ್ಕೂ ಆಚೆ ! ! ಶನಿ ಮತ್ತು 
ನೆಷ್ಟೋನ್ಸೂರ್ಯನಿಂದ 10 ಮತ್ತು 30 
ಖಗೋಳಮಾನ ದೂರದಲ್ಲಿವೆ. ಅಲ್ಲಿಂದ 
•100 ಖಮಾ ವರೆವಿಗೆ ಕ್ಯುಪರ್ ಪಟ್ಟಿ . 
ಅಲ್ಲಾವಧಿ ಧೂಮಕೇತುಗಳ ಆಗರವಿದು. 
ಇದರ ಉಷ್ಣತೆ ಮೈನಸ್ 225 ಡಿಗ್ರಿ 
ಕೂಡ. ಅಲ್ಲಿಂದ ಇನ್ನೂ ಹೊರ ಹೋದರೆ 
ಸಿಗುವುದು ಊರ್ಟ್ ಮೋಡದ ಪ್ರದೇಶ, 
ಇದು ಸೌರಮಂಡಲದ ಅಂಚು; ಸುಮಾರು 
10000 ಖಮಾವಿಗೂ ಹೆಚ್ಚು ದೂರದಲ್ಲಿದ್ದು 
ಸೂರ್ಯನ ಬೆಳಕು ಇಲ್ಲಿಗೆ ಬರಲು 
ಸುಮಾರು ಒಂದು ವರ್ಷ ತೆಗೆದುಕೊಳ್ಳುತ್ತದೆ. 
ಇದು ದೀರ್ಘಾವಧಿ ಧೂಮಕೇತುಗಳ ಆಗರ ; 
ಹೊರ ಆಕಾಶ ಕಾಯಗಳೂ ಇಲ್ಲಿಯ 
ಧೂಮಕೇತುಗಳ ಮೇಲೆ ಪ್ರಭಾವ 
ಬೀರಬಹುದು. 


ಕೈಪರ್‌ ಬೆಲ್ 
- Kuiper Belt 


ಊರ್ಟ್ಮೋಡ' '. . 
Oort Cloud - 


Distances not to scale 


56 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ನೀರಲ್ಲದೆ, ಜೀವವೂ ಧೂಮಕೇತುಗಳ ಮತ್ತು ಕುದ್ರಗ್ರಹಗಳ ಮೂಲಕ 
ಹರಡಿರಬಹುದೆಂಬ “ ಪಾನ್ ಸರ್ಮಿಯ ' ಸಿದ್ದಾಂತವೂ ಇದೆ. ಸೂಕ್ಷ್ಮ ಜೀವಿಗಳು 
ಹೇಗೋ ಆಕಾಶದಿಂದ ಭೂಮಿಯನ್ನು ತಲುಪಿರಬೇಕು. ಈ ವಾದವನ್ನು ನಂಬುವ 
ಖ್ಯಾತ ಜೀವಶಾಸ್ತ್ರಜ್ಞ ನೊಬೆಲ್ ಪ್ರಶಸ್ತಿ ಗಳಿಸಿದ ಫ್ರಾನ್ಸಿಸ್ ಕ್ರಿಕ್‌ರ ಪ್ರಕಾರ ಜೀವಕ್ಕೆ 
ಬೇಕಾದ ಜಟಿಲ ಅಣುಗಳನ್ನು ತಯಾರಿಸಲು ಪ್ರಕೃತಿಗೆ ಬಹಳ ಸಮಯ ಬೇಕು. 
ಅಷ್ಟು ಸಮಯ ಭೂಮಿಗೆ ಸಿಕ್ಕಿಲ್ಲವಾದ್ದರಿಂದ ಇವುಗಳು ಹೊರಗಿನಿಂದಲೇ ಬಂದಿರಬೇಕು 
ಎಂಬುದು ಅವರ ವಾದ. ನಕ್ಷತ್ರಗಳಿಂದ ಹೊರಬರುವ ಬೆಳಕಿನ ಒತ್ತಡದಿಂದಲೇ 
ಪ್ರಯಾಣ ಮಾಡಿರಬಹುದು ಅಥವಾ ಧೂಮಕೇತು/ಉಲ್ಕೆಗಳ ಮೇಲೆ ಸವಾರಿ ಮಾಡಿ 
ಬ೦ದಿಬ ಹುದು. ' ' ಎ೦ದೇ ಸೂಕ್ಷ್ಮ ಜೀವಿಗಳು ಇಲ್ಲಿಂದ 
ಹೊರಹೋಗಬಲ್ಲವಾದ್ದರಿಂದ ( ಗುರುಗ್ರಹವನ್ನು ಕೆಲವೇ ತಿಂಗಳುಗಳಲ್ಲಿ ಸೇರಬಹುದು.) 
ಅವುಗಳು ಎಲ್ಲೋ ಹುಟ್ಟಿ ಇಲ್ಲಿಗೆ ಏಕೆ ಬಂದಿರಬಾರದು? ನಮ್ಮ ಭೂಮಿಯಲ್ಲೇ 
ಬೀಜಗಳು ಎಲ್ಲೆಲ್ಲೋ ಹುಟ್ಟಿ ಎಲ್ಲೆಲ್ಲೋ ಹೋಗಿ ಮರಗಳು ಬೆಳೆದಂತೆ! 


20 


2.5 


5 


5.5 


4. 8 


ಚಿತ್ರ 7: 4 : ಧೂಮಕೇತುವಿನಿಂದ ಹೊರಬರುವ 
ನೀರು ಇಂಗಾಲಾಮ್ಮ || 

ಬೆಳಕಿನ ಪರಿಶೀಲನೆ ; ಬೆಳಕಿನ ತರಂಗಾಂತರ 
ಯಾವ ಧಾತು/ ಅನಿಲ ಅದನ್ನು ಹೊಮ್ಮಿದೆ ಎಂದು 
ತಿಳಿಸುತ್ತದೆ. ಮೇಲಿನ ಚಿತ್ರದಲ್ಲಿ ವಿವಿಧ 
ತರಂಗಾಂತರಗಳ ಬೆಳಕು ಎಷ್ಟಿದೆ ಎನ್ನುವುದನ್ನು 
ನೋಡಬಹುದು. ನೀರು ಮತ್ತು ಇಂಗಾಲ ಡೈ 
ಆನ್ಲೈಡ್ನಂದ ಹೊರಬರುವ ಬೆಳಕು ಬೇರೆ 

ತರಂಗಾಂತರಗಳ ಬೆಳಕಿಗಿಂತ ಹೆಚ್ಚಿದೆ ಎಂದು 
ತರಂಗಾಂತರ ( ಮೈಕ್ರಾನ್) ನೋಡಬಹುದು. 
ಅಂತೂ ಭೂಮಿಗೆ ನೀರನ್ನು ತಂದುಹಾಕಿದ್ದಲ್ಲದೆ ಮಾನವಕುಲದ ಹುಟ್ಟಿಗೆ 
ಕಾರಣವಾಗಿರಬಹುದಾದ ಈ ಭಗೀರಥ ಧೂಮಕೇತುಗಳಿಗೆ ಅನೇಕ ಧನ್ಯವಾದಗಳನ್ನು 
ಸಲ್ಲಿಸಲೇಬೇಕು. ಅದಲ್ಲದೆ ಮುಂದೆ ಧೂಮಕೇತು ಎಂದಾದರೂ ಬಂದಾಗ ( ಮುಂದಿನ 
ನವೆಂಬರಿನಲ್ಲಿ ಒಂದು ಬರಲಿದೆ). ಅದನ್ನು ಭಯ ಭೀತಿಯಿಂದ ನೋಡದೆ ನಮ್ಮ 
ಹಿತೈಷಿವರ್ಗಕ್ಕೆ ಸೇರಿದ ಅತಿಥಿ ಬಂದಿದ್ದಾರೆ ಎಂದು ಸ್ವಾಗತಿಸೋಣ!! 


4.5 


( ವಿಜಯವಾಣಿ, 6 - 1 - 13 ) 


ಇಂದಿನ ಮಾಹಿತಿ 

ಭೂಮಿಯ ನೀರು ಎಲ್ಲಿಂದ ಹೆಚ್ಚು ಬಂದಿತು - ಧೂಮಕೇತುಗಳಿಂದಲೋ ಅಥವಾ 
ಅಗ್ನಿಪರ್ವತ/ ಬಂಡೆಗಳಿಂದಲೋ - ಎನ್ನುವ ವಾದ ಮುಂದುವರೆಯುತ್ತಲೇ ಇದೆ. ಪಿ 
67 ಧೂಮಕೇತುವನ್ನು ಸುತ್ತುತ್ತಿರುವ ರೊಸೆಟಾ ಉಪಗ್ರಹ ಇದರ ಬಗ್ಗೆ ಮುಖ್ಯ 
ಮಾಹಿತಿಯನ್ನು ಕೊಡಬಹುದು ಎಂಬ ನಿರೀಕ್ಷೆ ಇದೆ. 


57 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


8) ಎಡ್ಕಂಡ್ ಹ್ಯಾಲಿಯ ಸ್ವಗತ 


(ಧೂಮಕೇತುಗಳ ಜಗತ್ತಿನಲ್ಲಿ ಅನೇಕ ಖ್ಯಾತನಾಮರಿದ್ದರೂ ಅಲ್ಲಿ ಕಂಗೊಳಿಸುವವನು 
ಆಂಗ್ಲ ಖಗೋಳಜ್ಞ ಎಡ್ಕಂಡ್ ಹ್ಯಾಲಿ . 1727ರ ಮಾರ್ಚ್ 20ರಂದು ಮಹಾವಿಜ್ಞಾನಿ 
ಐಸಾಕ್ ನ್ಯೂಟನ್ ಮಡಿದ ದಿನದಂದು ಇದು ಹ್ಯಾಲಿಯ ಸ್ವಗತವಾಗಿದ್ದಿರಬಹುದು. 
ಇದರಲ್ಲಿ ಹ್ಯಾಲಿ ತನ್ನ ಸಂಶೋಧನೆಗಳು , ನ್ಯೂಟನ್ ಜೊತೆಯ ಸ್ನೇಹ ಇತ್ಯಾದಿ ಬಗ್ಗೆ 
ಮಾತನಾಡಿದ್ದಾನೆ) 


ಈಗ ತಾನೇ ವೆಸ್ಟ್ ಮಿನಿಸ್ಟರ್ ಅಬೈಯಲ್ಲಿ ನಡೆದ ಅಂತಿಮ ಸಂಸ್ಕಾರದಿಂದ 
ವಾಪಸ್ಸು ಬರುತ್ತಿದ್ದೇನೆ. ಓ! ಏನು ಜನ ಸಂದಣಿ! ವಾಲ್ವೇರ್, ಫ್ರಾನ್ಸಿನ ಖ್ಯಾತ ಲೇಖಕ, 
ಕಿವಿಯಲ್ಲಿ ಪಿಸುಗುಟ್ಟುತ್ತಿದ್ದ; ಇದು ಯಾವುದೋ ಸಾರ್ವಭೌಮರ ಅಂತಿಮ 
ಸಂಸ್ಕಾರದಂತಿದೆಯಲ್ಲವೇ ? ಸಾರ್ವಭೌಮ ? ಜೇಮ್ಸ್ ಅಲ್ಲ, ಹೆನ್ರಿ ಅಲ್ಲ, ಚಾರ್ಲ್ಸ್ ಅಲ್ಲ! 
ಐಸಾಕ್ ನ್ಯೂಟನ್! ಬುದ್ದಿ ಸಾಮ್ರಾಜ್ಯದ ಸಾರ್ವಭೌಮ! ಇಟಲಿಯಲ್ಲಿ ಗೆಲಿಲಿಯೊ ಇದ್ದ, 


- 58 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಪ್ರಾಗ್ನಲ್ಲಿ ಕೆಪ್ಲರ್ ಇದ್ದ, ಅವರೆಲ್ಲ ದೊಡ್ಡವರೆ. ಆದರೆ ನ್ಯೂಟನ್ ಅವರೆಲ್ಲರಿಗಿಂತ 
ಹೆಚ್ಚು. ಈ ಸನ್ಮಾನ, ಗೌರವ ಮನುಷ್ಯನ ಅಧಿಕಾರಕ್ಕಲ್ಲ, ಹಣಕ್ಕಲ್ಲ, ಆದರೆ ಬುದ್ಧಿಶಕ್ತಿಗೆ 
ಎನ್ನುವುದರಿಂದ ನನ್ನ ದೇಶದ ಮೇಲೆಯೇ ನನಗೆ ಗರ್ವ ಹುಟ್ಟುತ್ತಿದೆ! ರಾಣಿ ಎಲಿಜಬೆತ್ತಳ 
ಸಮಯದಿಂದ ನನ್ನ ಈ ಇಂಗ್ಲೆಂಡ್ ಮೇಲೇರುತ್ತಲೇ ಇದೆ. ಅವಳ ಕಾಲದಲ್ಲಿದ್ದ 


ಚಿತ್ರ 8.1 : ಇಟಲಿಯ ಗಿಯೊಟೊ ಎಂಬ ಖ್ಯಾತ 
ಕಲಾಕಾರ 1301ರಲ್ಲಿ ಕಾಣಿಸಿಕೊಂಡ 
ಧಮಕೇತುವನ್ನು (ಮೇಲಿನ ಭಾಗ) 
ಚಿತ್ರಿಸಿರುವುದು. ಅದು ಹ್ಯಾಲಿಯ ಧೂಮಕೇತು 
ಎಂದು ಈಗ ತಿಳಿದಿದೆ . ಗಿಂರೊಟೋವಿನ 
ಹೆಸರನ್ನು ಧೂಮಕೇತುಗಳಿಗೆ ಇತ್ತೀಚಿಗೆ 
ಭೇಟಿಕೊಟ್ಟ ಒಂದು ಬಾಹ್ಯಾಕಾಶ ನೌಕೆಗೆ 
ಇಡಲಾಗಿದ್ದಿತು. 


ಘಟಾನುಘಟಿಗಳು; ಷೇಕ್ಷಿಯರ್, ಬೇಕನ್ , ಗಿಲ್ಬರ್ಟ್, ಹಾರ್ವೆ, ಬೆನ್‌ಜಾನ್ಸನ್... 
ಪಟ್ಟಿ ದೊಡ್ಡದೇ . ಅವರೆಲ್ಲರ ಅನುಯಾಯಿಗಳು ನಾವು. ಅವಳ ನಂತರ ನಮ್ಮ 
ದೇಶದಲ್ಲಿ ಯಾವ ರಾಜ, ರಾಣಿ ಇದ್ದರೆಂಬುದನ್ನು ಶಾಲಾಮಕ್ಕಳು ಜ್ಞಾಪಕವಿಟ್ಟುಕೊಳ್ಳಬೇಕು 
ಅಷ್ಟೇ ! ನಮಗೆಲ್ಲಾ ಅದು ನ್ಯೂಟನ್‌ನ ಯುಗವಾಗಿದ್ದಿತು. ಆ ಮಹಾಶಯನ ಬಗ್ಗೆ 
ಅಭಿಮಾನ ಇಟ್ಟುಕೊಂಡಿರುವವರು ಬಹಳವಿದ್ದು ಅವರು ಹೇಳುವುದೂ 
ಬೇಕಾದಷ್ಟಿರುತ್ತದೆ. ಆದರೆ ಇದು ಅವನ ಮತ್ತು ನನ್ನ ಸ್ನೇಹದ ಬಗ್ಗೆ ನಮ್ಮ ಸ್ನೇಹ 
ಆ ಕಾಲದ ದೊಡ್ಡ ಸಮಸ್ಯೆಯಾಗಿದ್ದ ಧೂಮಕೇತುಗಳ ರಹಸ್ಯವನ್ನು ಬಯಲುಮಾಡಿತು! 


3 


8 


: 


Atz 


j & 


{ 


$ 


3 , 


ಚಿತ್ರ 8. 2 : ಎಡ ಪ್ರಖ್ಯಾತ ಧೂಮಕೇತು ಖಗೋಳ ವಿಜ್ಞಾನಿ ಎಡ್ಕಂಡ್ ಹ್ಯಾಲಿ (1656 -1742) 
ಬಲ: ಎಡ್ಕಂಡ್ ಹ್ಯಾಲೀ ಮತ್ತು ಐಸಾಕ್ ನ್ಯೂಟನ್ ಚರ್ಚಿಸುತ್ತಿರುವುದು. ಹ್ಯಾಲಿಯ ಸ್ನೇಹದಿಂದ 
ನ್ಯೂಟನ್ ತನ್ನ ಮಹಾಕೃತಿಯನ್ನು ಹೊರತರಲು ಸಹಾಯವಾಯಿತು. ನ್ಯೂಟನ್‌ನ ಸ್ನೇಹದಿಂದ ಹ್ಯಾಲಿ 
ಧೂಮಕೇತುಗಳ ಬಗ್ಗೆ ಜ್ಞಾನವನ್ನು ಗಳಿಸಿದನು. 


59 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ನಾನು ಹುಟ್ಟಿದ್ದು 17ನೆಯ ಶತಮಾನದ ಮಧ್ಯದಲ್ಲಿ, ಮಹಾಬೆಂಕಿ ಲಂಡನ್‌ನಗರ 
ಸುಡುವುದಕ್ಕೆ ಹತ್ತು ವರ್ಷಗಳ ಹಿಂದೆ. ನಮ್ಮದು ವ್ಯಾಪಾರಸ್ಥರ ಕುಟುಂಬ . ನಮ್ಮ 
ತಂದೆ ಸಾಬೂನು ತಯಾರಿಸಿ ಮಾರುತ್ತಿದ್ದರು. ನಮ್ಮ ಜನರಲ್ಲಿ ಸ್ನಾನದ ಅಭ್ಯಾಸ 
ಹುಟ್ಟುತ್ತಿದ್ದು ಅದರ ಜೊತೆ ಸಾಬೂನಿನ ಉಪಯೋಗವೂ ಶುರುವಾಗಿತ್ತು. ಆದ್ದರಿಂದ 
ನಮ್ಮ ಕುಟುಂಬದಲ್ಲಿ ಹಣದ ತೊಂದರೆ ಇರಲಿಲ್ಲ. ಆದರೆ ಆ ಬೆಂಕಿಯಿಂದ ನಮ್ಮ 
ಅಪ್ಪನ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು. ಹೇಗೋ ಕಷ್ಟಪಟ್ಟು ನನ್ನ 17ನೆಯ 
ವಯಸ್ಸಿನಲ್ಲಿ ಓದಲು ಆಕ್ಷ ರ್ಡಿಗೆ ಕಳಿಸಿದ್ದರು. ಅಲ್ಲಿ 2 ವರ್ಷ ವಿದ್ಯಾಭ್ಯಾಸಮಾಡಿದೆ. 
ನಾನು ಹುಡುಗನಾಗಿದ್ದಾಗಲೆ ನಕ್ಷತ್ರ ಪುಂಜಗಳನ್ನು ಗುರುತಿಸುತ್ತಿದ್ದೆ. ಹಾಗೇ ನೆರಳು 
ಗಡಿಯಾರಗಳನ್ನೂ ತಯಾರಿಸಿದ್ದೆ . ಖಗೋಳದ ಅಧ್ಯಯನಕ್ಕೆ ಬೇಕಾದ ಕೆಲವು 
ಉಪಕರಣಗಳನ್ನು ನಮ್ಮ ತಂದೆ ನನಗೆ ಕೊಡಿಸಿದ್ದರು. ಆಕ್ಸ್ಫರ್ಡಿನಿಂದ ಬಂದ 
ಮೇಲೆ ಆಸ್ಥಾನದ ಖಗೋಳಜ್ಞರಾದ ಫ್ಲಾಮ್ಸೈಡ್‌ರ ಜೊತೆ ಕೆಲಸ ಮಾಡಿದೆ. ಅವರು 
ಕೋಪಿಷ್ಟರಾದರೂ ಒಳ್ಳೆಯ ವಿಜ್ಞಾನಿಯಾಗಿದ್ದು ಲಂಡನ್ನಿನಿಂದ ಕಾಣುವ ಉತ್ತರ 
ಗೋಳದ ನಕ್ಷತ್ರಗಳ ಪಟ್ಟಿಯನ್ನು ತಯಾರುಮಾಡಿದ್ದರು. ಅವರಿವರ ಸಹಾಯದಿಂದ 
ನಾನು ಈಸ್ಟ್ ಇಂಡಿಯಾ ಕಂಪನಿಯ ಹಡಗೊಂದರಲ್ಲಿ ದಕ್ಷಿಣಕ್ಕೆ ಹೋಗಿ ಸೆಂಟ್ 
ಹೆಲೆನಾದ್ವೀಪದಲ್ಲಿದ್ದು ದಕ್ಷಿಣದ ಗೋಳದ ನಕ್ಷತ್ರಗಳನ್ನೆಲ್ಲಾ ವೀಕ್ಷಿಸಿ ಪಟ್ಟಿ ಮಾಡಿದ್ದೆ. 
ಅಲ್ಲಿಯೇ ಬುಧಗ್ರಹದ ಸಂಕ್ರಮ – ಆ ಗ್ರಹ ಸೂರ್ಯನಮುಂದೆ ಹಾಯು 
ಹೋಗುವುದನ್ನು ವೀಕ್ಷಿಸಿದ್ದೆ. ಹಾಗೇ ಶುಕ್ರ ಸಂಕ್ರಮವನ್ನು ವೀಕ್ಷಿಸಿ ಅದರಿಂದ ಭೂಮಿ 
ಸೂರ್ಯರ ದೂರವನ್ನು ಕಂಡುಹಿಡಿಯಬಹುದು ಎಂಬ ಲೆಕ್ಕವನ್ನೂ ಮಾಡಿದೆ. 
( ಆದರೆ ಇದನ್ನು ಬಹಳ ವರ್ಷಗಳ ನಂತರ ಪ್ರಕಟಿಸಿದೆ). ಅಂತೂ 1679ರಲ್ಲಿ ದೇಶಕ್ಕೆ 
ವಾಪಸು ಬಂದಾಗ ನನಗೆ ಸನ್ಮಾನಗಳು ದೊರೆತವು. 

ಈಗ ಧೂಮಕೇತುಗಳ ಬಗ್ಗೆ ಹೇಳುತ್ತೇನೆ. ಆದರೆ ಅದಕ್ಕೆ ಮುಂಚೆ ನ್ಯೂಟನ್ 
ಮಹಾಶಯನ ಬಗ್ಗೆ ಒಂದು ಮುಖ್ಯ ವಿಷಯ ಹೇಳಲೇಬೇಕು. 1684ರಲ್ಲಿ ಒಂದು ದಿನ 
ವಾಸ್ತುಶಿಲ್ಲಿ ಕ್ರಿಸ್ಟೋಫರ್ ರೆನ್‌ , ಭೌತಶಾಸ್ತ್ರಜ್ಞ ರಾಬರ್ಟ್ ಹುಕ್ ಮತ್ತು ನಾನು ಚರ್ಚೆ 
ಮಾಡುತ್ತಾ ಇದ್ದೆವು. ಸೂರ್ಯನ ಸುತ್ತ ಗ್ರಹಗಳ ಚಲನೆಗಳು ದೀರ್ಘವೃತ್ತಗಳು ಎಂದು 
ಯೊಹಾನಸ್ ಕೆಪ್ಲರ್ ತೋರಿಸಿದ್ದನಲ್ಲವೆ ? ಅದಕ್ಕೆ ಸರಿಯಾದ ಸೂತ್ರ ವಿಲೋಮ ವರ್ಗ 
ನಿಯಮ ( ಇನ್ವರ್ಸ್ ಸ್ಕೇರ್ ಲಾ ) ಎಂದು ನಮಗೆ ಗೊತ್ತಿತ್ತು. ಆದರೆ ಅದನ್ನು 
ಪರಿಕಲ್ಪನೆಗಳಿಂದ ಹೇಗೆ ವಿವರಿಸುವುದೆಂದು ನಮಗೆ ಗೊತ್ತಿರಲಿಲ್ಲ. ಹುಕ್ ನನಗೆ 
ಗೊತ್ತು ಎಂದು ಹೇಳಿದರೂ ಯಾವ ಸರಿಯಾದ ವಿಧಾನವನ್ನೂ ತೋರಿಸಲಿಲ್ಲ . ಕಡೆಗೆ 
ನಾನು ಕೇಂಬ್ರಿಜ್‌ಗೆ ಹೋಗಲು ನಿಶ್ಚಯಿಸಿದೆ. ಅಲ್ಲಿ ಪ್ರಾಧ್ಯಾಪಕರಾಗಿದ್ದ ಐಸಾಕ್ 
ನ್ಯೂಟನ್ ಆಗಲೆ ಬಹಳ ಹೆಸರು ಮಾಡಿದ್ದರು. ಕ್ಯಾಲ್ಕುಲಸ್ ಕಂಡುಹಿಡಿದಿದ್ದಲ್ಲದೇ 
ಬೆಳಕಿನ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದರು; ಹೊಸ ರೀತಿಯ 
ದೂರದರ್ಶಕವನ್ನೂ ತಯಾರಿಸಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಗುರುತ್ವಾಕರ್ಷಣೆಯ ಬಗ್ಗೆ 
ಸಂಶೋಧನೆಗಳನ್ನು ಮಾಡಿದ್ದರು . ಅವರನ್ನು ಗ್ರಹಗಳ ಕಕ್ಷೆಯ ಬಗ್ಗೆ ವಿಚಾರಿಸಿದಾಗ 


60 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


' ನಾನು ಅದನ್ನು ಬಹಳ ಹಿಂದೆಯೇ ಮಾಡಿತೋರಿಸಿದ್ದೆನಲ್ಲಾ' ಎಂದು ಆ ಕಾಗದ 
ಹುಡುಕಿದರು; ಆದರೆ ಸಿಗಲಿಲ್ಲ. ಬೇರೆ ಯಾರಾದರೂ ಆಗಿದ್ದರೆ ಬುರುಡೆ ಎನ್ನಬಹುದಿತ್ತು. 
ಆದರೆ ಐಸಾಕ್ ನ್ಯೂಟನ್ ? ಮತ್ತೆ ಲೆಕ್ಕ ಮಾಡಿಕೊಡ್ತೀನಿ ಅಂತ ಹೇಳಿ ಕೆಲವು 
ತಿಂಗಳುಗಳ ನಂತರ ಅದನ್ನು ಕಳುಹಿಸಿದರು . ಅದನ್ನು ನೋಡಿ ಅವರಿಗೆ ಗ್ರಹಗಳ 
ಚಲನೆಗಳ ಬಗ್ಗೆ ವಿಶದವಾಗಿ ವಿವರಿಸಿ ಪುಸ್ತಕ ಬರೆಯಲು ಪುಸಲಾಯಿಸಿದೆ. ಹಾಗೇ 
ಹುಟ್ಟಿತ್ತು ಗುರುತ್ವಾಕರ್ಷಣೆಯ ಸಿದ್ದಾಂತದ ಮಹಾವೈಜ್ಞಾನಿಕ ರಚನೆ : ಪ್ರಿನ್ಸಿಪಿಯ ! 
ಅವರನ್ನು ಗೋಗರೆಯುತ್ತಾ ಅದನ್ನು ಪ್ರಕಟಿಸಲು ನಾನು ಬಹಳ ಮುತುವರ್ಜಿ 
ವಹಿಸಿದೆ. ಹಣವನ್ನೂ ಖರ್ಚುಮಾಡಿದೆ. ಹೂವಿನ ಜೊತೆ ನಾರೂ ಸ್ವರ್ಗಕ್ಕೆ 
ಹೋಗುವಂತೆ ಪಿಪಿಯ ಹೆಸರು ಹೇಳಿದಾಗ ಮುಂದಿನ ಜನ ನ್ಯೂಟನ್ ಅಲ್ಲದೆ 
ನನ್ನನ್ನೂ ಜ್ಞಾಪಿಸಿಕೊಳ್ಳಬಹುದು. 

ಇದರ ನಂತರ 1680ರ ನವೆಂಬರ್ ತಿಂಗಳಲ್ಲಿ ಪ್ರಕಾಶಮಾನವಾದ ಧೂಮಕೇತು 
ಕಾಣಿಸಿಕೊಂಡಿತು. ಈ ಧೂಮಕೇತುಗಳನ್ನು ಕಂಡರೆ ಜನ ಏನು ಹೆದರಿಕೊಳ್ತಾರೋ 
ಏನೋ ! ಸ್ಥಿರ ಆಕಾಶ ನೋಡಿನೋಡಿ ಇದ್ದಕ್ಕಿದ್ದ ಹಾಗೆ ಹೊಸ ಆಕಾಶಕಾಯವೊಂದು 
ಅಲ್ಲಿ ಅವತರಿಸಿದರೆ ಭಯವಾಗುವುದು ಸ್ವಾಭಾವಿಕವೇನೋ ! ಹಾಗಾಗಿ ಸಾಂಕ್ರಾಮಿಕ 
ರೋಗಗಳು ಬಂದರೆ ಅಥವಾ ಭೂಕಂಪವಾದರೆ ಅಥವಾ ಯುದ್ಧಗಳು ನಡೆದರೆ 
ಮಾನವ ಇವೆಲ್ಲವನ್ನೂ ಹೇಗೋ ಧೂಮಕೇತುವಿನ ತಲೆಗೆ ಕಟ್ಟುತ್ತಾನೆ. 1665ರ 
ಧೂಮಕೇತುವನ್ನು ಆಗ ಬಂದ ಪ್ಲೇಗ್ ಮಾರಿ ಮತ್ತು ಲಂಡನ್ನಿನ ಮಹಾ ಬೆಂಕಿಗೆ 
ಕಾರಣ ಮಾಡಿದ್ದರು! ಅದು ಸಾಲದಂತೆ ನಮ್ಮ ಷೇಕ್ಸ್ಪಿಯರ್ ಕೂಡ 
“ ರಾಜಮಹಾರಾಜರು ಹೋಗುವಾಗ ಇವು ಬರುತ್ತವೆ, ಭಿಕ್ಷುಕರ ಸಾವಿಗಲ್ಲ' ಎಂದು 
ಬರೆದಿಟ್ಟುಬಿಟ್ಟಿದ್ದಾನೆ. ಏನೇ ಆಗಲಿ, ವೈಜ್ಞಾನಿಕವಾಗಿ ಧೂಮಕೇತುಗಳು 
ಅಲಸ್ವಲ್ಪವಾದರೂ ಅರ್ಥವಾಗಿದ್ದವು. ಅರಿಸ್ಟಾಟಲ್ ಇವನ್ನು ವಾತಾವರಣದಲ್ಲಿನ ಗಾಳಿಗೆ 
ಬೆಂಕಿ ಹಚ್ಚಿಕೊಳ್ಳುವ ವಿದ್ಯಮಾನ ಎಂದು ವಿವರಿಸಿದ್ದ . ಆದರೆ 1572ರಲ್ಲಿ ಡೆನ್ಮಾರ್ಕಿನ 


[ ಚಿತ್ರ 8.3 : 1910ರಲ್ಲಿ ಆಕಾಶವನ್ನು ಅಲಂಕರಿಸಿದ್ದ ಹ್ಯಾಲಿ ಧೂಮಕೇತು | 


61 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಟೈಕೊ ಬ್ರಾಹೆ ಆಗ ಬಂದಿದ್ದ ಧೂಮಕೇತುವನ್ನು ಎರಡು ಸ್ಥಳಗಳಿಂದ ಗಮನಿಸಿ 
ಅದು ಚಂದ್ರನಿಗಿಂತಲೂ ಬಹು ದೂರವಿರಬೇಕು ಎಂದು ತೋರಿಸಿದ್ದ. ಅನಂತರ 
ಟೈಕೋವಿನ ಕಿರಿಯ ಸಹೋದ್ಯೋಗಿ ಯೊಹಾನಸ್ ಕೆಪ್ಲರ್‌ ಸೂರ್ಯನ 
ಗುರುತ್ವಾಕರ್ಷಣೆಯಿಂದ ಇವು ಸರಳ ರೇಖೆಗಳಲ್ಲಿ ಚಲಿಸುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದ. 
ಸೂರ್ಯನಿಗೂ ಧೂಮಕೇತುವಿಗೂ ಸಂಬಂಧ ಕಂಡವರಲ್ಲಿ ಕೆಪ್ಲರ್ ಪ್ರಾಯಶಃ 
ಮೊದಲನೆಯವನು. 1680ರ ನವೆಂಬರಿನಲ್ಲಿ ಒಂದು ಪ್ರಕಾಶಮಾನವಾದ ಧೂಮಕೇತು 
ಕಾಣಿಸಿಕೊಂಡು ಕೆಲವು ದಿನಗಳಿದ್ದು ಮಾಯವಾಯಿತು. ಡಿಸೆಂಬರಿನಲ್ಲಿ ಮತ್ತೊಂದು 
ಧೂಮಕೇತು ಕಾಣಿಸಿಕೊಂಡು 1681ರ ಮಾರ್ಚ್‌ವರೆಗೆ ಆಕಾಶದಲ್ಲಿ ಇದ್ದಿತು. ನ್ಯೂಟನ್ 
ಮತ್ತು ನಾನು ಇದರ ಬಗ್ಗೆ ಚರ್ಚಿಸಿ ಮೊದಲು ಇವೆರಡೂ ಬೇರೆ ಬೇರೆ ಎಂದು 
ಅಂದುಕೊಂಡಿದ್ದೆವು. ಕೆಪ್ಲರ್‌ ಅವು ಸರಳರೇಖೆಯಲ್ಲಿ ಪ್ರಯಾಣ ಮಾಡುತ್ತದೆ ಎಂದು 
ಹೇಳಿದ್ದನಲ್ಲವೆ? ಆದರೆ ಮುಂದೆ ನ್ಯೂಟನ್ ಪ್ರಿನ್ಸಿಪಿಯದಲ್ಲಿ ತೋರಿಸಿದಂತೆ ಇದರ 
ಕಕೆ ಪರವಲಯ ( ಪ್ಯಾರಾಬೊಲಾ)! ಇವೆರಡೂ ಒಂದೇ ಧೂಮಕೇತುವಾಗಿದ್ದು 
ಅದನ್ನು ಸೂರ್ಯನ ಹತ್ತಿರ ಹೋಗುತ್ತ ಮತ್ತು ವಾಪಸ್ಸು ಬರುತ್ತ ನೋಡಿದ್ದೆವು 
ಎಂದಾಯಿತು. ಅದರ ಪರವಲಯ ಕಕ್ಷೆಯ ಪುರರವಿ ( ಪೆರಿಹೀಲಿಯನ್) ಬಿಂದುವಿನ 
ಮುಂಚೆ ಮತ್ತು ಅನಂತರ ಕಾಣಿಸಿಕೊಂಡಿತು ಎಂದು ಅರ್ಥಮಾಡಿಕೊಂಡೆವು. ಅನಂತರ 
1692ರಲ್ಲೂ ಕಡಿಮೆ ಪ್ರಕಾಶದ ಒಂದು ಧೂಮಕೇತು ಕಾಣಿಸಿಕೊಂಡಿತು. 


ಚಿತ್ರ 8.4 : 1986ರಲ್ಲಿ ಬಂದ ಹ್ಯಾಲಿ ಧೂಮಕೇತು – ಆಧುನಿಕ ತಂತ್ರಜ್ಞಾನದ ಅನೇಕ 

ವಿಧಾನಗಳನ್ನು ಬಳಸಿಕೊಂಡು ಈ ಧೂಮಕೇತುವನ್ನು ಪರಿಶೀಲಿಸಲಾಯಿತು. 


1687ರಲ್ಲಿ ಪ್ರಿನ್ಸಿಪಿಯದ ಪ್ರಕಟಣೆಯ ನಂತರ ನಾನು ಧೂಮಕೇತುಗಳ ಬಗ್ಗೆ ಹೆಚ್ಚು 
ಗಮನ ಕೊಟ್ಟೆ. ಚಾರಿತ್ರಿಕ ದಾಖಲೆಗಳನ್ನು ಸಂಗ್ರಹಿಸಿದಾಗ ನನಗೆ 24 ಧೂಮಕೇತುಗಳ 
ಬಗ್ಗೆ ವಿಷಯಗಳು ಸಿಕ್ಕಿ ಕೆಲವು ಪಥಗಳೂ ಚೆನ್ನಾಗಿ ತಿಳಿದಿದ್ದವು. ಆ ಪಥಗಳನ್ನು 
ಪರೀಕ್ಷಿಸುತ್ತ ಹೋದಾಗ ಮೂರುಧೂಮಕೇತುಗಳು ಸುಮಾರು ಒಂದೇ ಕಕ್ಷೆಯನ್ನು 


62 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಹೊಂದಿರುವುದು ತಿಳಿಯಿತು. ಇವುಗಳು 1531 , 1607 ಮತ್ತು 1682 ಇಸವಿಗಳಲ್ಲಿ 
ಬಂದಿದ್ದವು. ಅಂದರೆ ಈ ಧೂಮಕೇತುವಿನ ಕಕ್ಷೆ ದೀರ್ಘವೃತ್ತವಾಗಿದ್ದು, ಇದು ಪದೇಪದೇ 
- 15 /16 ವರ್ಷಗಳಿಗೊಮ್ಮೆ - ಬಂದು ಹೋಗುತ್ತಿದೆ ಎಂದಾಯಿತು. ಗ್ರಹಗಳಿಗೆ ನಿಖರ 
ನಿಯತಕಾಲಿಕ ಚಲನೆ ಇರುತ್ತದೆ. ಆದರೆ ಇವುಗಳಿಗೆ ಏಕಿಲ್ಲ ಎಂದು ಯೋಚನೆಯಾಯಿತು. 
ಧೂಮಕೇತುವಿನ ಮೇಲೆ ಗುರು, ಶನಿಯಂತಹ ದೊಡ್ಡ ಗ್ರಹಗಳ ಪ್ರಭಾವವಿದ್ದು 
ಅವುಗಳು ಸೂರ್ಯನನ್ನು ಸುತ್ತಿಬರುವ ಸಮಯದಲ್ಲಿ ಇಂತಹ ವ್ಯತ್ಯಾಸಗಳು 
ಹುಟ್ಟಬಹುದು ಎಂದು ಅನಂತರ ಗುರುತಿಸಿದೆ. 1456ರಲ್ಲೂ ಒಂದು ಧೂಮಕೇತು 
ಕಾಣಿಸಿಕೊಂಡಿದ್ದು ನನಗೆ ಅನಂತರ ಗಮನಕ್ಕೆ ಬಂದಿತು. ಈ ನಾಲ್ಕು ಇಸವಿಗಳಲ್ಲಿ 
1456, 1531 , 1607, 1682 - ಧೂಮಕೇತು ಕಾಣಿಸಿಕೊಂಡಿದೆ. ಆದ್ದರಿಂದ ಇದು 
ಮತ್ತೆ ಕ್ರಿ.ಶ.1758ರಲ್ಲಿ ಮತ್ತೆ ಕಾಣಿಸಿಕೊಳ್ಳಲೇಬೇಕು! ನನ್ನ ಈ ಅವಿಷ್ಕಾರ 1705ರಲ್ಲಿ 
ನಡೆಯಿತು. ಈ ಲೆಕ್ಕಾಚಾರವನ್ನು ನ್ಯೂಟನ್‌ಗೆ ತೋರಿಸಿದೆ. ಅವನು ಆಗ ದೇಶದ 
ಟಂಕಸಾಲೆಯ ಮುಖ್ಯಸ್ಥನಾಗಿದ್ದನು. ಅವನು ಸಂತೋಷಪಟ್ಟು ಅದು ಮತ್ತೆ ಬಂದಿದ್ದಲ್ಲಿ 
ಗುರುತ್ವಾಕರ್ಷಣೆ ಸಿದ್ದಾಂತಕ್ಕೆ ಪ್ರಬಲ ಸಾಕ್ಷಿಯಾಗುತ್ತದೆ ಎಂದನು. ಕ್ರಿ.ಶ.1758ರಲ್ಲಿ ಈ 
ಧೂಮಕೇತು ಮತ್ತೆ ಬಂದರೆ ನ್ಯೂಟನ್ ಮಹಾಶಯನ ಸ್ನೇಹಿತ ಎಂದಲ್ಲದೆ ಈ 
ಎಡ್ಕಂಡ್ ಹ್ಯಾಲಿ ಧೂಮಕೇತುಗಳನ್ನೂ ಸರಿಯಾಗಿ ವಿವರಿಸಿದ ಎಂದು ಮುಂದಿನ 
ಪೀಳಿಗೆಗಳು ನೆನಪಿಸಿಕೊಳ್ಳಬಹುದು. ಈಗ ಆ ಮಹಾಶಯನು ನಮ್ಮನ್ನು ಬಿಟ್ಟು 
ಹೋಗಿದ್ದಾನೆ. ನನ್ನ ಸಮಯವೂ ಸಮೀಪವಾಗುತ್ತಿದೆ. ( ಹತ್ತು ವರ್ಷಗಳ ನಂತರ 
ಹ್ಯಾಲಿ ತೀರಿಕೊಂಡ. ಅವನು ನಿರೀಕ್ಷಿಸಿದಂತೆ 1758ರಲ್ಲಿ ಧೂಮಕೇತು ಕಾಣಿಸಿಕೊಂಡು 
ಅವನ ಹೆಸರು ಅಮರವಾಯಿತು. ಅದಲ್ಲದೆ ಕ್ರಿ. ಪೂ .467 ಮತ್ತು 240ರಲ್ಲಿ ( ಚೀನೀ 
ದಾಖಲೆಗಳ ಪ್ರಕಾರ ) ಮತ್ತು ಕ್ರಿ. ಶ.87 , 1066, 1301 ಇತ್ಯಾದಿಯ ಧೂಮಕೇತುಗಳೂ 
' ಹ್ಯಾಲಿಯ ಧೂಮಕೇತು' ಗಳೇ ಎಂದು ತಿಳಿಯಿತು.) 


Tellous 


Tour 


ಚಿತ್ರ 8.5 : ಕ್ರಿ.ಶ. 1531, 1607 ಮತ್ತು 1682ರ ಧೂಮಕೇತುಗಳ ಕಕ್ಷೆಗಳು ಒಂದೇ ತರಹ 
ಇರುವುದನ್ನು ಹ್ಯಾಲಿ ಗಮನಿಸಿ ಇದು 75 /16 ವರ್ಷಗಳಿಗೊಮ್ಮೆ ಬಂದುಹೋಗುವ 
ಆಕಾಶಕಾಯ ಎಂದು ನಿರ್ಧರಿಸಿದನು . 


63 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


1835, 1910 ಮತ್ತು 1986ರಲ್ಲಿ ಅದು ಮತ್ತೆ ಕಾಣಿಸಿಕೊಂಡಿತು. 1986ರಲ್ಲಿ ಅದು 
ವಾಪಸ್ಸು ಬಂದಾಗ ಅದನ್ನು ಅನೇಕ ಜನ ವಿವಿಧ ಆಧುನಿಕ ಉಪಕರಣಗಳಿಂದ 
ವೀಕ್ಷಿಸಿದರು. ಮುಂದೆ ಜಗತ್ತಿನಲ್ಲಿ ಏನಾಗುತ್ತದೆಂಬುದನ್ನು ನಾವು ಊಹಿಸಲಾರೆವು. 
ಆದರೆ 2061ರಲ್ಲಿ ಮತ್ತೆ ಹ್ಯಾಲಿಯ ಧೂಮಕೇತು ಬರುತ್ತದೆ ಎಂದು ಮಾತ್ರ ವಿಶ್ವಾಸದಿಂದ 
ಹೇಳಬಹುದು 

( ವಿಜಯವಾಣಿ, 14 - 10 - 2013) 


ಇಂದಿನ ಮಾಹಿತಿ 


ಧೂಮಕೇತುಗಳಲ್ಲದೆ ಇತರ ಖಗೋಳ ವಿಸ್ಮಯಗಳೂ ಹ್ಯಾಲಿಯನ್ನು 
ಆಕರ್ಷಿಸಿದ್ದವು. 1715ರಲ್ಲಿ ಒಂದು ಸಂಪೂರ್ಣ ಸೂರ್ಯಗ್ರಹಣ ಇಂಗ್ಲೆಂಡ್ ಮತ್ತು 
ಯೂರೋಪಿನ ಕೆಲವು ಭಾಗಗಳಲ್ಲಿ ಕಾಣಿಸಿಕೊಂಡಿತು. ಅಲ್ಲಿಯವರೆವಿಗೆ ವಿಜ್ಞಾನಿಗಳು 
ಚಂದ್ರಗ್ರಹಣದ ಸಮಯವನ್ನು ಸುಮಾರು ಸರಿಯಾಗಿ ಲೆಕ್ಕ ಮಾಡುತ್ತಿದ್ದರೂ ಕೂಡ 
ಸೂರ್ಯಗ್ರಹಣದ ಲೆಕ್ಕಗಳು ಹೆಚ್ಚು ತಪ್ಪಿರುತ್ತಿದ್ದವು. 1715ರ ಗ್ರಹಣದ ಸಮಯವನ್ನು 
ಹ್ಯಾಲಿ ನ್ಯೂಟನ್‌ನ ಸಿದ್ದಾಂತವನ್ನು ಬಳಸಿಕೊಂಡು ನಿಖರವಾದ ಸಮಯವನ್ನು 
ಕಂಡುಹಿಡಿದಿದ್ದು ಸಿದ್ಧಾಂತಕ್ಕೂ ಮತ್ತೊಂದು ಸಾಕ್ಷಿ ಸಿಕ್ಕಂತಾಯಿತು. 


64 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


(ಸೂಪರ್ನೋವಾ ) 


9) ಆಕಾಶದಲ್ಲಿ ಹೊಸ ನಕ್ಷತ್ರ ? 


( ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಯಾವುದೋ ನಕ್ಷತ್ರ ಸಿಡಿಯುತ್ತದೆ ಎಂದು ಹೆದರಿ 
ಜನ ಪೂಜೆ ಪುನಸ್ಕಾರಗಳನ್ನು ಮಾಡಿದರಂತೆ. ಪತ್ರಿಕೆಗಳಲ್ಲಿ ಮತ್ತು ಅಂತರ್ಜಾಲದಲ್ಲಿ 
ಮತ್ತೊಂದು ಸೂರ್ಯ ಕಾಣಿಸಿಕೊಳ್ಳುತ್ತಾನೆ ಎಂಬ ಸುದ್ದಿ ಬೇರೆ ಇದೆ. ಇದೆಲ್ಲದರಿಂದ 
ಕೆಲವು ಜನ ಹೆದರಿರುವಹಾಗಿದೆ. ಇವೆಲ್ಲವುಗಳ ಹಿಂದೆ ಇರುವುದು ಆರಿದ್ರಾ ನಕ್ಷತ್ರ 
ಅದು ಸಿಡಿಯಲಿದೆಯೇ ? ಅದರಿಂದ ನಮಗೇನಾಗುತ್ತದೆ?) 


ನಮ್ಮ ಪೂರ್ವೀಕರು ರಾತ್ರಿಯ ಆಕಾಶವನ್ನು ತಾರಾಗಣಗಳಾಗಿ ( ಇತರ 
ಹೆಸರುಗಳು - ನಕ್ಷತ್ರ ಪುಂಜ / ಕಾನ್ಹಲೇಷನ್ ) ವಿಂಗಡಿಸಿದರು. ಮಕ್ಕಳು ಚುಕ್ಕಿಯಾಟ 
ಆಡುವಹಾಗೆ ಚುಕ್ಕಿಗಳನ್ನು ಜೋಡಿಸುತ್ತಾ ಹೋಗಿ ವಿವಿಧ ಆಕಾರಗಳನ್ನು ಕಂಡು 
ಅವುಗಳಿಗೆ ದೇವತೆಗಳು , ಋಷಿಗಳು, ಮಹಾನಾಯಕರು, ಪ್ರಾಣಿಗಳು ಇತ್ಯಾದಿ 
ಹೆಸರುಗಳನ್ನು ಕೊಟ್ಟರು. ಅವುಗಳ ಒಟ್ಟು ಸಂಖ್ಯೆ 88! ಅವುಗಳಲ್ಲಿ ಕೆಲವು - 
ಸಪ್ತರ್ಷಿ ಮಂಡಲ ( ಅರ್ಸಾ ಮೇಜರ್), ಮಹಾವ್ಯಾಧ (ಒರಾಯನ್), ಕುಂತಿ / 


65 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಶರ್ಮಿಷ್ಟ (ಕ್ಯಾಸಿಯೋಪಿಯ ), ದೌಪದಿ ( ಆಂಡೊಮೆಡ), ರಾಜಹಂಸ ( ಸಿಗ್ನಸ್) 
ಇತ್ಯಾದಿ. ಚಳಿಗಾಲದಲ್ಲಿ ಮಧ್ಯರಾತ್ರಿಯಲ್ಲಿ ನೆತ್ತಿಯ ಮೇಲೆ ಕಾಣಿಸಿಕೊಳ್ಳುವ ಒರಾಯನ್ 
( ಚಿತ್ರ 9.1) ನಕ್ಷತ್ರಮಂಡಲ ನೋಡಲು ಅತಿ ಸುಂದರ. ಇಡೀ ಆಕಾಶದಲ್ಲಿ ಇಷ್ಟು 
ಸೊಗಸಾದ ತಾರಾಗಣ ಪ್ರಾಯಶಃ ಮತ್ತೊಂದಿಲ್ಲ. ಈ ನಕ್ಷತ್ರಪುಂಜವನ್ನು ಇತಿಹಾಸದ 
ಎಲ್ಲ ನಾಗರಿಕತೆಗೂ ಗುರುತಿಸಿದ್ದು ಅದರಲ್ಲಿ ಒಬ್ಬ ಬೇಡ ( ವ್ಯಾಧ) ನನ್ನು ಕಂಡರು. 
ಚಿತ್ರದ ಮಧ್ಯದಲ್ಲಿ ಒರಾಯನ್ ನೆಬ್ಬುಲದ ಬಳಿ ಹೊಸ ಹೊಸ ನಕ್ಷತ್ರಗಳು 
ಹುಟ್ಟಿಕೊಳ್ಳುತ್ತಿದ್ದು ಇದು ಬಹಳ ಸ್ವಾರಸ್ಯಕರ ಕ್ಷೇತ್ರ, ದಕ್ಷಿಣದಲ್ಲಿ ಬಲಗಡೆ ರೀಗಲ್, 


ಬೇಟೆಲುಸ್ 


ಚಿತ್ರ 9 .1 : ಸುಂದರ ಒರಾಯನ್ 
ನಕ್ಷತ್ರಪುಂಜ - ಮಹಾವ್ಯಾಧ - 
ರೇಖಾಚಿತ್ರದಲ್ಲಿ ಒಬ್ಬ ವ್ಯಾಧ' ನನ್ನು 
ಊಹಿಸಿಕೊಳ್ಳಬಹುದು. ಈ ಪುಂಜದಲ್ಲಿ 
ನಕ್ಷತ್ರಗಳ ವೈವಿಧ್ಯವನ್ನು ನೋಡಬಹುದು. 
ಮೇಲೆ ಎಡ ಭಾಗದಲ್ಲಿ ಇರುವ ನಕ್ಷತ್ರವೇ 
ಬೆಟೆಲ್ಲುಸ್ ( ಆರಿದ್ರಾ) ; ಕೆಳಗೆ ಬಲದಲ್ಲಿ 
ರೀಗೆಲ್ ನಕ್ಷತ್ರ, ಮಧ್ಯದಲ್ಲಿ ಒರಾಯನ್ 
ಬೆಲ್ಸ್ (ಪಟ್ಟಿ) - ವರು 
ಪ್ರಕಾಶಮಾನವಾದ ನಕ್ಷತ್ರಗಳು . ಇವೆಲ್ಲ 
ಅಲ್ಲದೆ ಮಧ್ಯಭಾಗದಲ್ಲಿ ಹರಡಿರುವ ಬೆಳಕು 
- ಒರಾಯನ್ ನೆಬ್ಯುಲ - ನಕ್ಷತ್ರಗಳ 
ಅಂಗಣವಾಡಿ! - ಬೆಟೆಲ್ಲುಸ್ ಮತ್ತು 
ರೀಗೆಲ್ ಆಕಾಶದ ಹತ್ತು ಪ್ರಕಾಶಮಾನ 
ನಕ್ಷತ್ರಗಳ ಪಟ್ಟಿಯಲ್ಲಿ ಸೇರಿವೆ! 


ಒರಾಯನ್ 


ರಿಗೆಲ್ . 


ಹಾಗೆಯೇ ಉತ್ತರದಲ್ಲಿ ಎಡಗಡೆ - ಕೆಂಪಗಿರುವ ಬೆಟೆಲ್ಲುಸ್; ಇದು ನಮ್ಮಲ್ಲಿ 
ಆರಿದ್ರಾ ( ಈ ಎರಡು ತಾರೆಗಳು ಆಕಾಶದ ಅತಿ ಪ್ರಜ್ವಲ ನಕ್ಷತ್ರಗಳ ಪಟ್ಟಿಯಲ್ಲಿ ಇವೆ. 
ರೀಗೆಲ್ 6ನೆಯದ್ದು ಮತ್ತು ಆರಿದ್ರಾ 10ನೆಯದ್ದು!) ಅದಲ್ಲದೆ ಹತ್ತಿರದಲ್ಲೇ ಆಕಾಶದ 
ಅತಿ ಪ್ರಜ್ವಲ ನಕ್ಷತ್ರ ಸಿರಿಯಸ್; ಅಂತೂ ಈ ಜಾಗ ಹೆಚ್ಚು ಪ್ರಕಾಶವಿರುವ ಊರಿನ 
ಪೇಟೆಯ ತರಹ - ಬಹಳ ಸ್ವಾರಸ್ಯಕರ ಕ್ಷೇತ್ರ. ಆದ್ದರಿಂದ ಇಲ್ಲಿ ಏನೆಲ್ಲ 
ನಡೆಯುತ್ತಿರಬಹುದು? 


Betelgeuse 


Rigel 


Sun 


ಚಿತ್ರ 9.2 : ವಿವಿಧ ನಕ್ಷತ್ರಗಳ ಗಾತ್ರಗಳ 
ಹೋಲಿಕೆ: ಅತಿ ದೊಡ್ಡದು ಕೆಂಪು 
ಮಹಾ ದೈತ್ಯ ಘಟ್ಟವನ್ನು ತಲುಪಿರುವ 
ಆರಿದ್ರಾ; ಅತಿ ಚಿಕ್ಕದ್ದು ಬಿಂದುವಿನ ತರಹ 
ಇರುವ ಸೂರ್ಯ; ಇದರ ಮಧ್ಯೆ ನೀಲಿ 
ಬಣ್ಣದ ಸೂರ್ಯ ನಿಗಿಂತ 60000 
ಹೆಚ್ಚು ಪ್ರಕಾಶದ ರೀಗಲ್ ನಕ್ಷತ್ರ 


ಬೆಟೆಲ್ಲುಸ್ 


ರಿಗೆ ಸೂರ್ಯ 


66 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಒಂದು ಆಕಾಶಕಾಯದಿಂದ ನಮಗೆ ಕಾಣುವ ಬೆಳಕು ಅದರ ನಿಜ ಪ್ರಕಾಶ 
ಮತ್ತು ದೂರವನ್ನು ಅವಲಂಬಿಸುತ್ತದೆ. ನಕತ್ರದ ನಿಜ ಪ್ರಕಾಶ ಹೆಚ್ಚಿದ್ದರೂ ಅದು ಹೆಚ್ಚು 
ದೂರದಲ್ಲಿದ್ದರೆ ಅದು ನಮಗೆ ಮಂಕಾಗಿ ಕಾಣಿಸುತ್ತದೆ. ನಕತಗಳ ದೂರವನ್ನು ಸೂಚಿಸಲು 
ನಾವುಜ್ಯೋತಿರ್ವಷ್ರದ ಅಳತೆಯನ್ನು ಉಪಯೋಗಿಸುತ್ತೇವೆ; ಇದು ಬೆಳಕು ಒಂದು 
ವರ್ಷದಲ್ಲಿ ಚಲಿಸುವ ದೂರ. ದೈನಂದಿನ ಜೀವನದಲ್ಲೂ ನಾವು ದೂರವನ್ನು ಸಮಯದಲ್ಲಿ 
ಕೆಲವು ಬಾರಿ ಅಳೆಯುತ್ತೇವೆ. ಇಲ್ಲಿಂದ ನಡೆದರೆ ಹತ್ತು ನಿಮಿಷ ದೂರ ಎನ್ನುತ್ತೇವೆ 
ಅಲ್ಲವೇ ? ನಡೆಯುವುದು ವೇಗವನ್ನು ಸೂಚಿಸುತ್ತದೆ. ಪ್ರಪಂಚದ ಅತಿ ವೇಗದ ವಸ್ತು 
ಎಂದರೆ ಬೆಳಕು - ವೇಗ ಸೆಕೆಂಡಿಗೆ 3 ಲಕ್ಷ ಮೀ . ಗಳು! ಆದ್ದರಿಂದ ಒಂದು 
ಜ್ಯೋತಿರ್ವಷ್ರ ಎಂದರೆ 9.5 ಕೋಟಿ ಮೀ . ಗಳು. ! ಸೂರ್ಯನ ಬೆಳಕು ಭೂಮಿಯನ್ನು 
8 ನಿಮಿಷಗಳಲ್ಲಿ ( ನಿಖರವಾಗಿ 500 ಸೆಕೆಂಡುಗಳು ) ತಲುಪುತ್ತದೆ. ನಮಗೆ ಅತಿ 


ತಾರಾಜೀವನ 


ಶ್ವೇತಕುಬ್ದ 


ತಾರೆ 


ಕೆಂಪು ದೈತ್ಯ 


ನೀಹಾರಿಕೆ 


ದ್ರವರಾಶಿ 


ದೊಡತಾರೆ ಮಹಾಕೆ೦ಪುದೈತ ಸೂಪರ್ನೋವಾ ಕಪುಕುಳಿ 
9 .3 : ತಾರಾಜೀವನ : ನೀಹಾರಿಕೆ (ನ್ಯಬುಲ) ಗಳಲ್ಲಿನ ದ್ರವ್ಯರಾಶಿ ಒಟ್ಟಿಗೆ ಸೇರಿ ಶಾಖ ಹೆಚ್ಚಿ ಅದರಲ್ಲಿ 
ನಡೆಯುವ ಪ್ರಕ್ರಿಯೆಗಳಿಂದ ಬೆಳಕು ಹೊರ ಬರಲು ಆರಂಭವಾದಾಗ ಒಂದು ನಕ್ಷತ್ರ ಹುಟ್ಟಿದೆ 
ಎಂದು ಹೇಳಬಹುದು. ನಮ್ಮ ಸೂರ್ಯನಂತಹ ಕಡಿಮೆ ದ್ರವ್ಯರಾಶಿಯ ತಾರೆಗಳು ( ಮೇಲೆ) 
ಕೆಂಪುದೈತ್ಯ ಘಟ್ಟವನ್ನು ತಲುಪಿ , ನಂತರ ಹಾರದ ಮಾದರಿಯ ' ಪ್ಲಾನೆಟರಿ ನೆಬ್ಯುಲ' ಮತ್ತು ಕಡೆಗೆ 
ಶ್ವೇತಕುಬ್ಬ ಎಂಬ ಸಾಂದ್ರತೆ ಹೆಚ್ಚಿನ ನಕ್ಷತ್ರವಾಗುತ್ತದೆ. ಹೆಚ್ಚು ದ್ರವ್ಯರಾಶಿಯ ತಾರೆಗಳು ( ಕೆಳಗೆ) 
ಮಹಾಕೆಂಪು ದೈತ್ಯ ಘಟ್ಟವನ್ನು ತಲುಪಿ ಕಡೆಗೆ ಸೂಪರ್ನೋವಾ ಆಗುತ್ತವೆ . ಅದಲ್ಲದೆ ಕಡೆಯಲ್ಲಿ 
ಅತಿ ಹೆಚ್ಚು ಸಾಂದ್ರತೆಯ ಪುಟ್ಟ ನಕ್ಷತ್ರಗಳಾಗುತ್ತವೆ. ದ್ರವ್ಯರಾಶಿ ಕಡಿಮೆ ಇದ್ದಲ್ಲಿ ನ್ಯೂಟ್ರಾನ್ ನಕ್ಷತ್ರ , 
ಹೆಚ್ಚಿದಲ್ಲಿ ಕಪ್ಪು ಕುಳಿ ( ಬ್ಲಾಕ್ ಹೋಲ್) 


ಹತ್ತಿರದ ನಕ್ಷತ್ರ 4 ಜ್ಯೋತಿರ್ವಷ್ರ ದೂರದಲ್ಲಿರುವ ಆಲ್ಫಾ ಸೆಂಟೋರಿ. ಇದೇ 
ಅಳತೆಯಲ್ಲಿ ಆರಿದ್ರಾ ನಕ್ಷತ್ರವನ್ನು ಸಿರಿಯಸ್ ಇರುವ ದೂರದಲ್ಲಿ ಇರಿಸಿದ್ದರೆ ಅದು 
ಆಕಾಶದಲ್ಲಿ ಅತಿ ಪ್ರಕಾಶ ಮಾನವಾಗಿ ಹೊಳೆಯುತ್ತಿತ್ತು ! ಈ ನಕ್ಷತ್ರದಲ್ಲಿ ಮತ್ತೇನು 
ವಿಶೇಷ ಎಂದು ನೋಡೋಣ.. 


67 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ತಾರೆಯ ಜೀವನ 
ಸಿರಿಯಸ್‌ನ ದ್ರವ್ಯರಾಶಿ (ತೂಕ) 2 ಸೂರ್ಯರಷ್ಟು ಮಾತ್ರ; ಆದರೆ ಆರಿದ್ರಾ ನಕ್ಷತ್ರದಲ್ಲಿ 
19 ಸೂರ್ಯರಷ್ಟು ದ್ರವ್ಯರಾಶಿ ತುಂಬಿದೆ ! ಅದರ ಗಾತ್ರವೂ ಅಗಾಧ ( ಚಿತ್ರ 9.2 ) 
ಸೂರ್ಯನಿರುವ ಜಾಗದಲ್ಲಿ ಅದನ್ನು ಕೂರಿಸಿದರೆ ಭೂಮಿ, ಮಂಗಳ ಗ್ರಹಗಳು 
ಅದರ ತೆಕ್ಕೆಗೇ ಸೇರಿಹೋಗಿದ್ದು ಗುರುಗ್ರಹ ಸ್ವಲ್ಪ ಹೊರಗಿರುತ್ತದೆ. ಮತ್ತೇನು ವ್ಯತ್ಯಾಸವಿದೆ? 
ಸೂರ್ಯನ ವಯಸ್ಸು ನಾಲ್ಕೂವರೆ ಕೋಟಿ ವರ್ಷಗಳು ; ಆದರೆ ಆರಿದ್ರಾ 10 
ಮಿಲಿಯ ವರ್ಷಗಳ ಹಿಂದೆ ಹುಟ್ಟಿದ ತಾರೆ – ಇದು ಬಹಳ ಇತ್ತೀಚೆಯ ತಾರೆ - 
ಡೈನೋಸಾರ್ಗಳ ನಿರ್ನಾಮದ ನಂತರ ಮತ್ತು ಮನುಷ್ಯಜಾತಿಯ ಜನಕ್ಕೆ ಸ್ವಲ್ಪ ಮುಂಚೆ 
ಮಾತ್ರ ಅವತರಿಸಿದ ನಕ್ಷತ್ರ. ಅಂದರೆ ಇದು ಮೊನ್ನೆ ಮೊನ್ನೆ ಹುಟ್ಟಿದ ತಾರೆ. 


ಚಿತ್ರ 9 .4 : ಸೂಪರ್ನೋವಾವನ್ನು | 
ಹೇಗೆ ಗುರುತಿಸುವುದು ? – 1987 
ಫೆಬ್ರವರಿ 23 ಮತ್ತು 22ನೆ 
ತಾರೀಖು ದಕ್ಷಿಣ ಆಕಾಶದಲ್ಲಿನ 
ವೇಗ ಲನಿಕ್ ವೆಡದ 
ಭಾಗವೊಂದರ ಚಿತ್ರಗಳು ; ( ಎಡ) 
22ರಂದು ಆ ಜಾಗದಲ್ಲಿ ಪುಟ್ಟ ನಕ್ಷತ್ರ 
ಕಾಣಿಸುತ್ತದೆ. ಅದೇ ಜಾಗದಲ್ಲಿ 
( ಬಲ) 23ರಂದು ಅತಿ ಪ್ರಕಾಶಮಾನ 
ನಕ್ಷತ್ರ. ಇದು ಎಸ್.ಎನ್ . 1987 ಎ 
ಸೂಪರ್ನೋವಾ ( SN 1987A) 
ಎಂದು ಪ್ರಖ್ಯಾತವಾಗಿದೆ 


Angla -Australian Obses 


ತಾರೆಗಳ ಜೀವನ ಸ್ವಾರಸ್ಯಕರ! ಸಾಧಾರಣ ತಾರೆಯಾದ ಸೂರ್ಯನ ಆಯಸ್ಸು 10 
ಬಿಲಿಯ ವರ್ಷಗಳು. ಇದರ ಅರ್ಥವನ್ನು ಅವನು ಆಗಲೆ ಕಳೆದಿರುವುದರಿಂದ ಸೂರ್ಯ 
ಮಧ್ಯ ವಯಸ್ಸಿನ ನಕ್ಷತ್ರ, ಆದರೆ ಆರಿದ್ರಾ ಸೂರ್ಯನ ತಹರ ಎಲ್ಲಾ ಅಲ್ಲ! ಹುಟ್ಟಿನಿಂದಲೇ 
ತೂಕದ ತಾರೆ: ನಿಜ ಹೀರೋ ಆಗುವ ಭವಿಷ್ಯ ಆದ್ದರಿಂದ ಈ ನಕ್ಷತ್ರದಲ್ಲಿ ಎಲ್ಲ 
ಪ್ರಕ್ರಿಯೆಗಳು ವೇಗವಾಗಿ ನಡೆದುಬಿಡುತ್ತವೆ. ಇವೆಲ್ಲ ಆಗಿ ಈಗ ಅಂತ್ಯದತ್ತ ಹೋಗುತ್ತಿದೆ. 
ತಾರೆಯ ಜೀವನ ತೂಕವನ್ನು ಅವಲಂಬಿಸುತ್ತದೆ. ತೂಕವಿದ್ದರೆ ಕೊನೆಯೂ ಬೇಗ. 
( ಅದಕ್ಕೇ ಹೇಳುವುದು; ತೂಕ ಇಳಿಸಿ, ಆರೋಗ್ಯ ಹೆಚ್ಚು ಮಾಡಿಕೊಳ್ಳಿ!) ಪ್ರಪಂಚದಲ್ಲಿ 
ಅತ್ಯಧಿಕ ಪ್ರಮಾಣದಲ್ಲಿರುವ ಪರಮಾಣು ಹೈಡೊಜೆನ್ ; 4 ಹೈಡೊಜೆನ್ ಪರಮಾಣುಗಳು | 
ಸೇರಿದರೆ ಹುಟ್ಟುವುದು ಹೀಲಿಯಮ್ ಪರಮಾಣು. ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಶಕ್ತಿಯೂ 
ಮಿಗುವುದರಿಂದ ಆ ಶಕ್ತಿ ಬೆಳಕು ಮತ್ತು ನ್ಯೂಟ್ರಿನೋ ಎಂಬ ಕಣಗಳ ರೂಪದಲ್ಲಿ 
ಹೊರಬರುತ್ತದೆ. ಈ ಪ್ರಕ್ರಿಯೆಗೆ ಸಂಲಯನ (ಮ್ಯೂಷನ್ ) ಎಂಬ ಹೆಸರು. ಈ 
ಪ್ರಕ್ರಿಯೆ ನಡೆಯಬೇಕಾದರೆ ಅಗಾಧ ಶಾಖ ಇರಬೇಕು; ಅಂತಹ ಶಾಖ ಹುಟ್ಟಲು 
ಅಗಾಧ ದ್ರವ್ಯರಾಶಿಯೂ ಬೇಕು. ಮ್ಯೂಷನ್ ಕ್ರಿಯೆ ಪ್ರಾರಂಭವಾದ ನಂತರವೇ ಈ 


68 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ದ್ರವ್ಯರಾಶಿಗೆ ನಕ್ಷತ್ರದ ಖಳೆ ಬರುವುದು ! ಇದು ನಕ್ಷತ್ರದ ಹುಟ್ಟು. ಹೀಗೆಯೇ ನಕ್ಷತ್ರದ 
ಕೇಂದ್ರದಲ್ಲಿ ಹೀಲಿಯಮ್ ತಯಾರಾಗುತ್ತ, ಹೈಡೊಜೆನ್ ಪೂರ್ತಿ ಮುಗಿದುಹೋದಾಗ 
ತಾರೆ ಕುಗ್ಗಲು ಪ್ರಾರಂಭಿಸುತ್ತದೆ. ಆಗ ಶಾಖ ಮತ್ತೆ ಅಧಿಕವಾಗಿ ಸಂಲಯನ ಮತ್ತೆ 
ಪ್ರಾರಂಭವಾಗುತ್ತದೆ. ಇದರಿಂದ ತಾರೆಯ ಹೊಸವಲಯಗಳು ವಿಸ್ತಾರವಾಗತೊಡಗುತ್ತವೆ. 
ಈ ವಿಸ್ತಾರದಿಂದ ಶಾಖವೂ ಕಡಿಮೆಯಾಗಿ ತಾರೆಯ ಬೆಳಕು ಕೆಂಪಿನತ್ತ ತಿರುಗುತ್ತದೆ . 
ಆ ಸ್ಥಿತಿಯಲ್ಲಿ ನಕ್ಷತ್ರ ಕೆಂಪು ದೈತ್ಯ (ರೆಡ್ ಜೈಂಟ್) ಎನಿಸಿಕೊಳ್ಳುತ್ತದೆ. ತಾರೆಯಲ್ಲಿ 
ಮೊದಲಿನಿಂದಲೂ ಹೆಚ್ಚು ದ್ರವ್ಯರಾಶಿ ಇದ್ದರೆ, ಈ ವಿಸ್ತಾರ ಹೆಚ್ಚಾಗಿ ಅದು ಕೆಂಪು 
ಮಹಾ ದೈತ್ಯ ಘಟ್ಟ (ರೆಡ್ ಸೂಪರ್ ಜೈಂಟ್) ವನ್ನು ಮುಟ್ಟುತ್ತದೆ. ಕಡಿಮೆ ದ್ರವ್ಯರಾಶಿಯ 
ಸೂರ್ಯನಿಗೆ 5 ಬಿಲಿಯ ವರ್ಷಗಳ ನಂತರ (ಸಾಮಾನ್ಯ) ಕೆಂಪು ದೈತ್ಯ ಪಟ್ಟ 
ಸಿಗುತ್ತದೆ. ಆದರೆ ಆರಿದ್ರಾ ಆಗಲೇ ಕೆಂಪು ಮಹಾ ದೈತ್ಯಪಟ್ಟ ಗಳಿಸಿಬಿಟ್ಟಿದೆ . ಈ 
ಸ್ಥಿತಿಯನ್ನು ಹಲವಾರು ಇತರ ನಕ್ಷತ್ರಗಳೂ ತಲುಪಿವೆ ದ್ವೇಷ ( ಆಂಟರೆಸ್ ), ರೋಹಿಣಿ 
( ಆಲ್ಲೆಬಾರನ್ ಇತ್ಯಾದಿ). ಮುಂದಿನ ಗತಿ? 


ಚಿತ್ರ 9 .5 : ಪ್ರಖ್ಯಾತ 'ಕ್ಯಾಬ್' 
( ಏಡಿ) ಸೂಪರ್ನೋವಾ - ಕ್ರಿ. ಶ . 
1054ರಲ್ಲಿ ಒಂದು ನಕ್ಷತ್ರ 
ಆ ಸೆ ಟನೆ ಗೊಂಡಾಗ ಈ 
ಸಪರ್ನೋವಾ ಹುಟ್ಟಿತು . 
ಇದನ್ನು ಚೀನೀ ಖಗೋಳಜ್ಞರು 
ಗುರುತಿಸಿದರು. ಆಗಿನಂದ 
ವಿಸ್ತಾರವಾಗುತ್ತಿದ್ದು ಇಂದು ಈ 
ರೀತಿ ಕಾಣಿಸುತ್ತಿದೆ. ಇದನ್ನು 
ಸೂಪರ್ನೋವಾ ಅವಶೇಷ 
ಎಂದು ಕರೆಯುತ್ತಾರೆ. ಇದರ 
ಅಧ್ಯಯನದಿಂದ ಹಲವಾರು 
ಮುಖ್ಯ ಭೌತಿಕ ಪ್ರಕ್ರಿಯೆಗಳು ಕಂಡು 
ಹಿಡಿಯಲ್ಪಟ್ಟಿವೆ. ಆದ್ದರಿಂದಲೇ 
ಇದನ್ನು ಕೆಲವರು ಆಕಾಶದ ಗಣೇಶ 
ಎಂದು ಕರೆದಿದ್ದಾರೆ. 


ಸಾಮಾನ್ಯ ತಾರೆ ಕೆಂಪು ದೈತ್ಯ ಘಟ್ಟದಿಂದ ಅಂತ್ಯದಲ್ಲಿ ಶ್ವೇತಕುಬ್ಬ ಎಂಬ ಹೆಚ್ಚಿನ 
ಸಾಂದ್ರತೆಯ (ಸಂಪೂರ್ಣ ದ್ರವ್ಯರಾಶಿಯೆಲ್ಲಾ ಭೂಮಿಯಂತಹ ಚಿಕ್ಕ ಗೋಳದಲ್ಲಿ 
ಅಡಗಿರುತ್ತದೆ) ನಕತ್ರವಾಗಿ ಪರಿವರ್ತನೆಗೊಳ್ಳುತ್ತದೆ . ಆದರೆ ಆರಿದ್ರಾ ನಕತ್ರದಂತಹ 
ದೊಡ್ಡ ತಾರೆಗಳಲ್ಲಿ ಶಾಖವಿದ್ದೇ ಇರುವುದರಿಂದ ಸಂಲಯನ ಕ್ರಿಯೆ ಸರಾಗವಾಗಿ 
ನಡೆದುಕೊಂಡು ಹೋಗುತ್ತದೆ. ನಿಧಾನವಾಗಿ ಇಂಗಾಲ , ಆಮ್ಲಜನಕ, ಇತ್ಯಾದಿ ಲಘು 
ತೂಕದ ಧಾತುಗಳು ತಯಾರಾಗುತ್ತವೆ. ಆದರೆ ಇದಕ್ಕೂ ಒಂದು ಕೊನೆ ಬರುವುದು 
ಕಬ್ಬಿಣ ತಯಾರಾಗಲು ಶುರುವಾದಾಗ! ಕಬ್ಬಿಣ ಒಂದು ರೀತಿಯಲ್ಲಿ ಪರಿಪೂರ್ಣ 
ಧಾತು. ಇದಕ್ಕಿಂತ ಹೆಚ್ಚಿನ ತೂಕದ ಧಾತುವನ್ನು ತಯಾರಿಸಬೇಕಾದರೆ ಹೊರಗಿನಿಂದ 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಶಕ್ತಿಯನ್ನು ಒದಗಿಸಬೇಕಾಗುತ್ತದೆ . ಇದು ಸಾಧ್ಯವಿಲ್ಲವಾದ್ದರಿಂದ ಸ೦ಲಯನ ಕ್ರಿಯೆ 
ನಿಂತುಹೋಗುತ್ತದೆ, ಹಾಗಾದಾಗ ಕೇಂದ್ರದಲ್ಲಿನ ದ್ರವ್ಯರಾಶಿ ಎಲ್ಲವನ್ನೂ ಒಳಗೆ 
ಸೆಳೆಯುತ್ತದೆ . ಹೀಗೆ ನಕ್ಷತ್ರ ಕುಗ್ಗಿದಾಗ ಆಸ್ಫೋಟ ನಡೆಯುತ್ತದೆ. ಆಗ ಹಲವಾರು 
ಸ್ವಾರಸ್ಯಕರ ವಿದ್ಯಮಾನಗಳು ನಡೆಯುತ್ತವೆ. ಆದರೆ ಈ ಚರ್ಚೆಗೆ ಮುಖ್ಯವಾದುದು 
ಸೋಟದ ಸಮಯದಲ್ಲಿ ಹುಟ್ಟುವ ಅಗಾಧ ಪ್ರಕಾಶ. ಆ ಪ್ರಕಾಶಮಾನ ನಕ್ಷತ್ರವೇ 
ಸೂಪರ್ನೋವಾ ( Supernova)! ಅದರ ನಿಜ ಬೆಳಕು ಲಕ್ಷ ಸೂರ್ಯನಷ್ಟು 
ಇದ್ದರೂ ದೂರದಲ್ಲಿರುವುದರಿಂದ ಅತಿ ಪ್ರಕಾಶದ ನಕ್ಷತ್ರವಾಗಿ ಮಾತ್ರ ಕಾಣುತ್ತದೆ. 
ಹೀಗೆ ಆಕಾಶದಲ್ಲಿ ಧಿಡೀರ್ ಎಂದು ಅತಿಥಿಯಾಗಿ ಬಂದು ಪ್ರಜ್ವಲಿಸುತ್ತ ಕೆಲವು 
ತಿಂಗಳುಗಳು ಅಲ್ಲೇ ಇದ್ದು ನಿಧಾನವಾಗಿ ಮಂಕಾಗಿ ಕಡೆಯಲ್ಲಿ ಬರಿಗಣ್ಣುಗಳಿಗೆ 
ಕೂಡ ಕಾಣದಾಗಿಹೋಗುತ್ತದೆ . ಇಂತಹ ನಕ್ಷತ್ರಗಳಿಗೆ ಚೈನಾ ದೇಶದವರು ಅತಿಥಿ 
ನಕ್ಷತ್ರ ಎಂಬ ಹೆಸರಿಟ್ಟಿದ್ದರು. ಅಲ್ಲಿಯ ಜನ ಹಿಂದಿನಿಂದಲೂ ಇಂಥ ಖಗೋಳ 
ವಿಸ್ಮಯಗಳ ಬಗ್ಗೆ ಆಸಕ್ತಿ ತೋರಿಸುತ್ತಿದ್ದು ಆ ಘಟನೆಗಳ ಬಗ್ಗೆ ದಾಖಲೆಗಳನ್ನು ಬಿಟ್ಟು 
ಹೋಗಿದ್ದಾರೆ. ಕ್ರಿ . ಶ.1006 ಮತ್ತು ಕ್ರಿ. ಶ.1054ರ ಲೂಪಸ್ ಮತ್ತು ಕ್ಯಾಬ್ 
ಸೂಪರ್ನೋವಾಗಳ ದಾಖಲೆಗಳು ಅಮೂಲ್ಯವಾಗಿದ್ದು ಇಂದಿಗೂ ಉಪಯೋಗಕ್ಕೆ 
ಬರುತ್ತಿದೆ. ಪಶ್ಚಿಮದಲ್ಲಿ ಈ ವೀಕ್ಷಣೆಗಳು 16ನೆಯ ಶತಮಾನದ ಕೊನೆಯಲ್ಲಿ ಟೈಕೊ 
ಬ್ರಾಹೆ ಎಂಬ ಮಹಾ ಖಗೋಳಜ್ಞನಿಂದ ಪ್ರಾರಂಭವಾದವು. 

ಹೀಗೆಯೇ ಆರಿದ್ರಾ ನಕ್ಷತ್ರ ಇಂದಲ್ಲ ನಾಳೆ, ನಾಳೆಯಲ್ಲ ನಾಳಿದ್ದು 
ಎಂದಾದರೂ ಸಿಡಿದು ಸೂಪರ್ನೋವಾ ಆಗಲೇಬೇಕು. ಇದು ಭವಿಷ್ಯವಲ್ಲ , ಪ್ರಾಕೃತಿಕ 
ನಿಯಮ . ಆದರೆ ಯಾರಿಗೂ ಇದು ಎಂದಾಗುತ್ತದೆ ಎಂದು ಹೇಳಬರುವುದಿಲ್ಲ. ಇನ್ನು 
ಸಾವಿರ ವರ್ಷಗಳ ನಂತರ ನಡೆಯಬಹುದು. ಆದರೆ ಒಂದಂತೂ ಹೇಳಬಹುದು. ನಮ್ಮ 
ಸೂರ್ಯನ ಕೊನೆಯ ಮುಂಚೆಯೇ ಇದರ ಕೊನೆಯಂತೂ ಖಂಡಿತ; ತಮ್ಮ ಕಣ್ಣ 
ಮುಂದೆ ಹುಟ್ಟಿ ಬೆಳೆದ ಕಿರಿಯರ ಸಾವನ್ನು ಹಿರಿಯರು ನೋಡಿದಹಾಗೆ ಸೂರ್ಯನ 
ನಂತರ ಹುಟ್ಟಿದ ಈ ನಕ್ಷತ್ರ ಕೊನೆಯಾಗುತ್ತದೆ. ಇದರಲ್ಲಿ ಮತ್ತೊಂದು ಸೂಕ್ಷ್ಮ 
ವಿಷಯವೂ ಉಂಟು. ಇಂದು ನಾವುನೋಡುತ್ತಿರುವ ಬೆಳಕು ಆ ನಕ್ಷತ್ರವನ್ನು ನೀ640 
ವರ್ಷಗಳ ಹಿಂದೆ ಬಿಟ್ಟಿದೆ. ಅಂದರೆ ಈ ತಾರೆಯಿಂದ ನಾವು ಈಗ ನೋಡುತ್ತಿರುವ 
ಬೆಳಕು ವಿಜಯನಗರದ ಸಾಮ್ರಾಜ್ಯದ ಸಮಯದಲ್ಲಿ ನಕ್ಷತ್ರವನ್ನು ಬಿಟ್ಟಿರಬೇಕು. ತಾರೆಗೆ 
ಏನಾದರೂ ಆದರೆ ಅದು ನಮಗೆ ತಿಳಿಯಲು ಅಷ್ಟು ಸಮಯ ಬೇಕು. ಆಸ್ಫೋಟ 
1900ನೆಯ ಇಸವಿಯಲ್ಲಿ ನಡೆಯಿತು ಅಂದುಕೊಂಡರೆ ಅದು ನಮಗೆ ತಿಳಿಯುವುದು 
2504ನೆಯ ಇಸವಿಯಲ್ಲಿ! ಆರಿದ್ರಾ ನಕ್ಷತ್ರ ಸೂಪರ್ನೋವಾ ಆಗಿ ಕಾಣಿಸಿಕೊಳ್ಳುವಾಗ 
ಅದರ ಪ್ರಕಾಶ ಹೆಚ್ಚೇ ಇರುತ್ತದೆ. ಆ ಸಮಯದಲ್ಲಿ ಹಲವಾರು ಇತರ ವಿದ್ಯುನ್ಮಾನಗಳು 
ನಡೆಯುತ್ತಿರುತ್ತದೆ ಎಂದು ನೋಡಿದ್ದೇವೆ. ಪಟಾಕಿ ಹತ್ತಿರ ಸಿಡಿದರೆ ತಾನೆ ನಮಗೆ 
ಅಪಾಯವಾಗುವುದು ? ಈ ತಾರೆ ಬಹಳ ದೂರದಲ್ಲಿರುವುದರಿಂದ ಆಗ ಹುಟ್ಟಬಹುದಾದ 
ಕಣಗಳಿಂದ ನಮಗೆ ಯಾವ ಅಪಾಯವೂ ಇಲ್ಲ. ಆದರೆ ನೋಡಲು ಅತಿ ಸುಂದರವೂ 


70 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಇರುತ್ತದೆ. ಆದ್ದರಿಂದ ಹೆದರಿಕೆಯನ್ನು ಬಿಟ್ಟು ಅದು ಎಂದು ಬರುತ್ತದೋ ಎಂದು 
ಕಾದು ನೋಡೋಣ. 300 - 400 ವರ್ಷಗಳಿಗೊಮ್ಮೆ ಆಗುವ ಇಂತಹ ಮಹತ್ತರ 
ವಿದ್ಯಮಾನವಾದ ಸೂಪರ್ನೋವಾವನ್ನು ನೋಡಲೂ ಅದೃಷ್ಟವಿರಬೇಕು!! 

- (ಕನ್ನಡ ಪ್ರಭ, ಮಾರ್ಚ್- 2011 ) 


ಇಂದಿನ ಮಾಹಿತಿ 


(1) ಆರಿದ್ರ ನಕ್ಷತ್ರ ಇನ್ನೂ ಸಿಡಿದಿಲ್ಲ! ಕೆಲವು ಊಹೆಗಳ ಪ್ರಕಾರ ಇನ್ನೂ 
ಒಂದು ಲಕ್ಷವರ್ಷಗಳು ಬೇಕಂತೆ! ನಮಗೆ ಲಕ್ಷ ಆದರೆ ವಿಶ್ವಕ್ಕೆ ಅದು ಕ್ಷಣ! 50 -100 
ಜ್ಯೋತಿರ್ವಷ್ರ ದೂರಕ್ಕಿಂತ ಹೆಚ್ಚಿದ್ದರೆ ಸೂಪರ್ನೋವಾಯಿಂದ ಭೂಮಿಯ ಮೇಲೆ 
ಏನೂ ಪ್ರಭಾವವಿರುವುದಿಲ್ಲ. ಅಷ್ಟು ಹತ್ತಿರ' ನಮಗೆ ತಿಳಿದಿರುವಂತೆ ಯಾವ ದೊಡ್ಡ 
ನಕ್ಷತ್ರವೂ ಇಲ್ಲ; ಆದ್ದರಿಂದ ಸೂಪರ್ನೋವಾ ಪ್ರಾಯಶಃ ಉಂಟಾಗುವುದಿಲ್ಲ. ಬೇರೆಯ 
ತರಹ ಸೂಪರ್ನೋವಾ ವಿದ್ಯಮಾನ ಉಂಟಾಗುವುದಕ್ಕೆ ಯಮಳನಕತ್ರಗಳ ಪರಿಶೀಲನ 
ಬೇಕಾಗಿದೆ. ಏನೇ ಆಗಲಿ ಆರಿದ್ರಾ 650 ಜ್ಯೋತಿವರ್ಷ ದೂರದಲ್ಲಿದ್ದು ಅದರಿಂದ 
ಏನೂ ಹಾನಿಯಿಲ್ಲ. 

(2) ಸಪ್ತರ್ಷಿ ಮಂಡಲದ ನಕ್ಷತ್ರಪುಂಜದಲ್ಲಿ ಒಂದು ನಕ್ಷತ್ರ ಸಿಡಿದು ಜನವರಿ 
2014ರಲ್ಲಿ ಸೂಪರ್ನೋವಾ ಹುಟ್ಟಿತು. ಕಳೆದ 10 ವರ್ಷಗಳಲ್ಲಿ ಇದು ಮೊದಲನೆಯ 
ಸೂಪರ್ನೋವಾ ಬರಿಗಣ್ಣಿಗೆ ಕಾಣಿಸಲಿಲ್ಲವಾದರೂ ಹವ್ಯಾಸೀ ಖಗೋಳಜ್ಞರೂ ಇದನ್ನು 
ನೋಡಿದ್ದಾರೆ. 


71 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


10 . ಹ್ಯಾಬ್ಲೆಟ್‌ನ ನಕ್ಷತ್ರ 


( ಷೇಕ್ಸ್ಪಿಯರ್‌ನ ಮಹಾನಾಟಕ ಯಾವುದೆಂದು ಕೇಳಿದರೆ ವಿವಿಧ ಉತ್ತರಗಳು 
ಬರಬಹುದು. ಕೆಲವರು 'ಕಿಂಗ್ ಲಿಯರ್' ಎಂದರೆ, ಇನ್ನು ಕೆಲವರು ' ಮ್ಯಾಕ್ಷೇತ್ ' 
ಎನ್ನಬಹುದು; ' ಟೆಂಪೆಸ್ಟ್ ' ಅನ್ನಬಹುದು. ಆದರೆ ಅವನ ಬಹಳ ಪ್ರಖ್ಯಾತ ನಾಟಕ 
ಯಾವುದೆಂದರೆ, ಅದಕ್ಕೆ ಬರುವ ಉತ್ತರ ಒಂದೇ . ಅದು ' ಹ್ಯಾಮೈಟ್ , ತಂದೆಯ ಸಾವಿಗೆ 
ಸೇಡನ್ನು ತೀರಿಸಿಕೊಳ್ಳಲು ನಾಳೆ , ನಾಳೆ ಎನ್ನುತ್ತಿದ್ದ ಡೆನ್ಮಾರ್ಕಿನ ಈ ರಾಜಕುಮಾರ ಇಡೀ 
ಜಗತ್ತಿಗೇ ಗೊತ್ತಿರುವ ದುರಂತ ನಾಯಕ! ಷೇಕ್ಸ್ಪಿಯರ್ ಕ್ರಿಶ.1601ರಲ್ಲಿ ಬರೆದ ಈ 
ನಾಟಕಕ್ಕೂ ಖಗೋಳ ವಿಜ್ಞಾನಕ್ಕೂ ಸಂಬಂಧ ತರುವುದು ಆ ಕಾಲದ ಒಂದು ಹೊಸ 
ನಕ್ಷತ!) 


ನಾಟಕದ ಮೊದಲ ಅಂಕದಲ್ಲಿ ಹೊರ ಊರಿನಲ್ಲಿ ಓದುತ್ತಿದ್ದ ಹ್ಯಾಬ್ಲೆಟ್ 
ತನ್ನ ತಂದೆಯ ಸಾವಿನ ಸುದ್ದಿ ಕೇಳಿ ರಾಜಧಾನಿಯಾದ ಎಲ್ಲಿನೋರಿಗೆ ಹಿಂತಿರುಗುತ್ತಾನೆ. 
ಅದೊಂದು ಕಡು ಚಳಿಗಾಲದ ರಾತ್ರಿ ಒಂದು ಹೊಸ ನಕ್ಷತ್ರ ಅವತರಿಸಿ ಕೆಲವಾರು 


72 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ರಾತ್ರಿಗಳಾಗಿದ್ದಿರಬೇಕು. ಆ ಸಮಯದಲ್ಲಿ ಕೋಟೆಯ ರಾತ್ರಿ ಕಾವಲಿನ ಸೈನಿಕರು 
ಹೊಸನಕತ್ರವನ್ನು ಮತ್ತೆ ನೋಡುತ್ತಾರೆ; ಆಗ ಸೈನಿಕ/ ಕಾವಲುಗಾರ ಬರ್ನಾರ್ಡ್ 
“ ಧ್ರುವ ತಾರೆಯ ಪಶ್ಚಿಮಕ್ಕೆ ಇರುವ ಈ ತಾರೆ ಇಂದೂ ಹೊಳೆಯುತ್ತಿದೆ ' ಎನ್ನುತ್ತಾನೆ. 
ಕೆಲವು ನಿಮಿಷಗಳ ನಂತರ ಹ್ಯಾಮೈಟ್‌ನ ತಂದೆಯ ಭೂತ ಕಾಣಿಸಿಕೊಳ್ಳುತ್ತದೆ. 
ಮುಂದಿನ ದೃಶ್ಯದಲ್ಲಿ ಮತ್ತೊಬ್ಬ ಸೈನಿಕ ಮಾರ್ಸೆಲ್ಲಸ್ , ಡೆನ್ಮಾರ್ಕ್ ದೇಶದಲ್ಲಿ ಏನೋ 
ಕೊಳೆತು ಹೋಗಿದೆ ' ಎನ್ನುತ್ತಾನೆ. ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಯಾವುದಾದರೂ 
ಜ್ಯೋತಿ ಅವತರಿಸಿದರೆ ಅದು ಅನಿಷ್ಟವನ್ನು ಸೂಚಿಸುತ್ತದೆ ಎಂದು ನಂಬಿಕೆಗಳಿದ್ದ 
ಸಮಯವದು. 

THE 
Tragedieof Prince Hamlet 
the Philoſopher 's Stone 
or, HWW Mot Inorrect to Hex 


By Walin Shakeseane 


AT LONDON . 
BesttಲುಟಿLy: E35 ೯ ೩ . 

. 


” 


ಚಿತ್ರ 10.1 : ವಿಲಿಯಂ ಷೇಕ್ಸ್ಪಿಯರ್ ( 1564 -1616) ಮತ್ತು 1605ರಲ್ಲಿ ಅವನ ಪ್ಯಾಬ್ಲೆಟ್ 

ನಾಟಕದ ಪ್ರಥಮ ಪ್ರಕಟಣೆ 
ಈಗ ಕೆಲವು ದಶಕಗಳು ಹಿಂದೆ ಹೋಗಿ ಏನಾದರೂ ವಿಶೇಷ ಇದ್ದಿತೇ 
ಎಂದು ಕೇಳೋಣ. 1572ರ ನವೆಂಬರಿನ ಚಳಿಯಲ್ಲಿ ಆಕಾಶದಲ್ಲಿ ಒಂದು ಹೊಸ 
ನಕ್ಷತ್ರ ಕಾಣಿಸಿಕೊಂಡಿತ್ತು . ಮೊದಲು ಪ್ರಜ್ವಲವಾಗಿದ್ದು ( ಸುಮಾರು ಶುಕ್ರ ಗ್ರಹದಷ್ಟು 
ಪ್ರಕಾಶಮಾನ) ನಿಧಾನವಾಗಿ ಮಂಕಾಗತೊಡಗಿ ಕಡೆಗೆ ಬರಿಗಣ್ಣಿಗೆ ಕಾಣಿಸದಂತಾಯಿತು. 

ಆ ನಕ್ಷತ್ರ ಒಟ್ಟು 16 ತಿಂಗಳು ರಾತ್ರಿಯ ಆಗಸದಲ್ಲಿ ಹೊಳೆಯುತ್ತಿತ್ತು. 
ಷೇಕ್ಸ್ಪಿಯರ್ ಬದುಕಿದ್ದು 1564ರಿಂದ 1616ರವರೆವಿಗೆ ; ಅಚ್ಚರಿ ಎಂದರೆ , 
ಅವನಿದ್ದಾಗಲೇ ಖಗೋಳದಲ್ಲಿ ಹೀಗೆ ಎರಡು ಜ್ಯೋತಿಗಳು ಬಂದುಹೋದವು; 
1572ರಲ್ಲಿ ಮೊದಲನೇ ಸಲ ; 1604ರಲ್ಲಿ ಇನ್ನೊಂದು ಸಲ, ' ಹ್ಯಾಮ್ಲಟ್' ಅನ್ನು 
ಷೇಕ್ಸ್ಪಿಯರ್ ಬರೆದಿದ್ದು 1600 - 1601ರಲ್ಲಿ . ಇದನ್ನು ನೋಡಿದರೆ , ಹ್ಯಾಮೈಟ್‌ನ ಆ 
ನಕತ್ರ 1572ರ ಹೊಸ ಜ್ಯೋತಿಯಾಗಿರಬಹುದೇ ? ಇದೇನೇ ಇರಲಿ , ಖಗೋಳದ 
ವಿದ್ಯಮಾನಗಳ ಬಗ್ಗೆ ಸಾಹಿತ್ಯದಲ್ಲಿ ಯಾವುದಾದರೂ ಉಲ್ಲೇಖಗಳಿವೆಯೇ ಎಂಬುದು 
ಮೊದಲಿನಿಂದಲೂ ಕುತೂಹಲದ ವಿಷಯವಾಗಿಯೇ ಉಳಿದಿದೆ. ಹೀಗಾಗಿ ' ಹ್ಯಾಮೈಟ್' 


73 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ನಾಟಕದ ನಕತ್ರಕ್ಕೂ 1572ರ ಒಂದು ರಾತ್ರಿ ಬಾಂದಳದಲ್ಲಿ ದಿಢೀರನೆ ಅವತರಿಸಿದ 
ನಕ್ಷತ್ರಕ್ಕೂ ಸಂಬಂಧವಿರಬಹುದು ಎನ್ನುವುದು ಆಸಕ್ತಿಯ ವಿಚಾರ. ಹೀಗೆ ಇದ್ದಕ್ಕಿದ್ದಂತೆ 
ಆಕಾಶದಲ್ಲಿ ಪ್ರತ್ಯಕ್ಷವಾಗುವ ನಕ್ಷತ್ರಗಳನ್ನು ನಮ್ಮ ಪಕ್ಕದ ಚೀನಾದಲ್ಲಿ ಅತಿಥಿ ನಕ್ಷತ್ರ' 
ಎನ್ನುತ್ತಾರೆ. ನಾವು ಇವತ್ತು ಏನನ್ನು 'ಸೂಪರ್ನೋವಾ' ಎಂದು ಕರೆಯುತ್ತೇವೋ ಆ 
ಆಕಾಶಕಾಯಗಳೇ ಈ ಅತಿಥಿ ನಕತ್ರಗಳು, ನಮ್ಮ ಸೂರ್ಯನಂಥ ಸಾಧಾರಣ ತೂಕದ 
ನಕ್ಷತ್ರಗಳು ಹತ್ತು ಶತಕೋಟಿ ವರ್ಷ ಜೀವಿಸಿ, ಕೊನೆಗೆ ಯಾರ ಗಮನಕ್ಕೂ ಬರದೆ 
ನಶಿಸಿಹೋಗುತ್ತವೆ. ಅಮೆರಿಕದ ವಿಖ್ಯಾತ ಕವಿ ಟಿ. ಎಸ್. ಎಲಿಯಟ್ ಹೇಳಿದಂತೆ 
“ನಾಟ್ ವಿತ್ ಎ ಬ್ಯಾಂಗ್ ಬಟ್ ವಿತ್‌ ಎ ವಿಂಪರ್” ಕೊನೆಯಾಗುವ ತಾರೆಗಳಿವು. 
ಆದರೆ ದೊಡ್ಡ( ತೂಕದ) ನಕ್ಷತ್ರಗಳು ಸಾಯುವಾಗ `ವಿತ್‌ ಎ ಬ್ಯಾಂಗ್' ಹೊರಹೋಗುವ 
ಆಕಾಶ ಕಾಯಗಳು. ಅವುಗಳ ಅವಸಾನವಾಗುವಾಗ ಅಗಾಧ ಬೆಳಕು ಹುಟ್ಟಿ, ಪ್ರಜ್ವಲ 
ತಾರೆಯ ರೂಪದಲ್ಲಿದ್ದು ಕೆಲ ತಿಂಗಳು / ವರ್ಷಗಳ ನಂತರ ಅದರ ಜಾಜ್ವಲ್ಯಮಾನತೆ 
ಕಡಿಮೆಯಾಗುತ್ತ, ನಂತರ ಕಣ್ಣಿಗೆ ಕಾಣಿಸುವುದಿಲ್ಲ. ಆದರೆ ಅವುಗಳ ಅವಶೇಷವನ್ನು 
ದೂರದರ್ಶಕದಿಂದ ನೋಡಬಹುದು. 'ಕ್ಯಾಸಿಯೋಪಿಯಾ' ( ನಮ್ಮಲ್ಲಿ ಇದಕ್ಕೆ ಕುಂತಿ/ 
ಶರ್ಮಿಷ್ಟ ಎಂಬ ಹೆಸರು) ನಕ್ಷತ್ರ ಪುಂಜದಲ್ಲಿನ 1572ರ ಈ ಅತಿಥಿ ನಕ್ಷತ್ರ ಯೂರೋಪಿನ 
ನವೋದಯ ( ನೈಸಾನ್) ಸಮಯದ ಪ್ರಪ್ರಥಮ ಸೂಪರ್ನೋವಾ. 


ಘನGrt -ಪು 


ಚಿತ್ರ 10 .2 : ಡೆನ್ಮಾರ್ಕಿನ 
ಮಹಾ ಖಗೋಳಜ್ಞ ಟೈಕೊ 
ಬಾಹೆ (1546 -1601) 
ಮತ್ತು ಅವನ 
ಪುಸ್ತಕದಲ್ಲಿ 1572ರಲ್ಲಿ 
ನೋಡಿದ ಹೊಸ ನಕ್ಷತ್ರ 
(ಮೇಲೆ ಮಧ್ಯದಲ್ಲಿ) ದ ಚಿತ್ರ 


==== 


= 


== 


ಷೇಕ್ಸ್ಪಿಯರ್ ಇದ್ದ ಸಮಯದಲ್ಲೇ ಡೆನ್ಮಾರ್ಕಿನ ಟೈಕೊ ಬ್ರಾಹೆ ಎಂಬ ಖಗೋಳ 
ವಿಜ್ಞಾನಿ ಇದ್ದನು. ಡೆನ್ಮಾರ್ಕಿನ ರಾಜ ಮನೆತನದಲ್ಲಿ ಹುಟ್ಟಿದ್ದ ಟೈ ಕೊ ಕೋಪಿಷ್ಠ; ಜತೆಗೆ 
ಮಹಾ ಜಗಳಗಂಟ ಹರೆಯದ ದಿನಗಳಲ್ಲೇ ದ್ವಂದ್ವಯುದ್ದಕ್ಕೆ ಹೋಗಿ ತನ್ನ ಮೂಗನ್ನೇ 
ಕಳೆದುಕೊಂಡು, ನಂತರದ ಇಡೀ ಜೀವಮಾನವನ್ನು ಬೆಳ್ಳಿಮೂಗು ಹಾಕಿಕೊಂಡೇ 
ಜೀವನ ಕಳೆದ ಭೂಪ ಈತ. 

ಆ ಕಾಲದ ಪ್ರಖ್ಯಾತ ಪಂಚಾಂಗವನ್ನು ಸೃಷ್ಟಿಸಿದ್ದ ಟೈಕೋ , ಆಕಾಶವನ್ನು 
ತನ್ನ ಅಂಗೈಯಷ್ಟೇ ಚೆನ್ನಾಗಿ ಅರಿತಿದ್ದ . 1572ರ ನವೆಂಬರಿನಲ್ಲಿ ಈ ಮೇಧಾವಿ ಈ 
ಹೊಸ ನಕ್ಷತ್ರವನ್ನು ಗುರುತಿಸಿದಾಗ ಅವನು ಎತ್ತಿದ ಉದ್ದಾರವನ್ನು ನೋಡಿ - 
'ಕ್ಯಾಸಿಯೋಪಿಯಾ ತಾರಾಮಂಡಲದಲ್ಲಿ ಒಂದು ಪ್ರಕಾಶಮಾನ ನಕ್ಷತ್ರ ಕಂಡಿತು. 
ನಡೆಯುತ್ತಿದ್ದವನು ಹಾಗೆಯೇ ತಟಕ್ಕನೆ ನಿಂತುಬಿಟ್ಟೆ. ಹಿಂದೆ ಆ ಸ್ಥಳದಲ್ಲಿ ಏನೂ 


74 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


Kು ಇಣಿ | ( AT WA KM 
Y Z | A … ಇಲ್ಲಿಇAY YE 
Nಣ ? WARD FROM THE ARE HAD 
ಈ £À MANEWS COIREE T'UAWE 

{ THA? ಇದR ( 4 big 

{ var 7 H RA 
ಆದ ಇH | | 442 & HE & TEಳ 

BEATNS DINE 


ಚಿತ್ರ 10 .3 : ಎಡ: 1572ರಲ್ಲಿ 
ಟೈಕೋಬ್ರಾಹೆ ಕ್ಯಾಸಿಯೋಪಿಯ 
ನಕ್ಷತ್ರಪುಂಜದಲ್ಲಿ ಹೊಸ ನಕ್ಷತ್ರವನ್ನು 
ಕಂಡಿದ್ದು ಮತ್ತು ಗುರುತಿಸಿದ್ದು 
ಪಶ್ಚಿಮದ ಖಗೋಳ ವಿಜ್ಞಾನದ 
ಚರಿತ್ರೆಯಲ್ಲಿ ಮುಖ್ಯ ಘಟನೆ. ಬಲ: 
ಹ್ಯಾಮೈಟ್ ನಾಟಕದಲ್ಲಿ ಸೈನಿಕರು 
ನಕ್ಷತ್ರವನ್ನು ನೋಡಿಕೊಂಡು 

| ಮಾತನಾಡುತ್ತಿರುವುದು 
ಇರಲಿಲ್ಲ. ಪ್ರಪಂಚದ ಆದಿಯಿಂದ ಇರದಿದ್ದ ನಕ್ಷತ್ರ ಅಂದು ನನಗೆ ಕಾಣಿಸಿತು...' ಆ 
ತಾರೆಯನ್ನು ಗಹನವಾಗಿ ಅಧ್ಯಯನ ಮಾಡಿದ ಟೈಕೊ ಬ್ರಾಹೆ ಇದು ಅತಿ ದೂರವಿರುವ 
ಹೊಸ ನಕ್ಷತ್ರವೇ ಆಗಿರಬೇಕು ಎಂದು ಸಾಧಿಸಿ , ಒಂದು ಚಿಕ್ಕ ಪುಸ್ತಕವನ್ನು ಹೊರತಂದ. 
ಈ ನಕ್ಷತ್ರಕ್ಕೆ ಅವನ ನೆನಪಿಗೆಂದೇ ಟೈಕೊ ಸೂಪರ್ನೋವಾ ಎಂಬ ಹೆಸರಿದೆ! ಸುಮಾರು 
7500 ಜ್ಯೋತಿರ್ವಷ್ರಗಳಷ್ಟು ದೂರದಲ್ಲಿರುವ ಇದರ ಅವಶೇಷವನ್ನು ಇಂದೂ 
ದೂರದರ್ಶಕಗಳಲ್ಲಿ ನೋಡಬಹುದು. ಈ ಅತಿಥಿ ನಕ್ಷತ್ರಕ್ಕೂ ಕೂಡ ಚೀನಾದ 
ವಿಜ್ಞಾನಿಗಳ ದಾಖಲೆ ಇದೆ. ಆದರೆ ಟೈಕೊ ನೋಡಿದ ಅತಿಥಿ ನಕತಕ್ಕೆ ಆ ಕಾಲದ 
ಸಾಹಿತ್ಯದಲ್ಲಿ ಯಾವುದಾದರೂ ಉಲ್ಲೇಖವಿದೆಯೇ ? 

ಅಮೆರಿಕದ ಟೆಕ್ಸಾಸ್ ವಿಶ್ವವಿದ್ಯಾಲಯದ ಮೂವರು ಸಂಶೋಧಕರು (ಓಲ್ಸನ್, 
ಓಲ್ಸನ್‌ ಮತ್ತು ಡಯ್ಯರ್) 1998ರಲ್ಲಿ ' ಸೈ ಅಂಡ್ ಟೆಲಿಸ್ಕೋಪ್' ಎಂಬ 
ನಿಯತಕಾಲಿಕದಲ್ಲಿ ಬರೆದ ಲೇಖನದಲ್ಲಿ ' ಹ್ಯಾಮೈಟ್ ನಾಟಕದ ನಕ್ಷತ್ರಕ್ಕೂ ಟೈಕೊ 
ನೋಡಿದ ಸೂಪರ್ನೋವಾವಿಗೂ ಸಂಬಂಧವಿದೆ' ಎಂದು ಪ್ರತಿಪಾದಿಸಿದರು. ಇವರ 
ಪ್ರಕಾರ ಷೇಕ್ಸ್ಪಿಯರ್‌ಗೆ ಅನೇಕ ಆಸಕ್ತಿಗಳಿದ್ದು ಟೈಕೊ ಬ್ರಾಹೆಯ ವಿಷಯ ಅವನಿಗೆ 
ಗೊತ್ತಿದ್ದಿರಲೇಬೇಕು. ಇದಲ್ಲದೆ ಅವನಿಗೆ ಬ್ರಿಟಿಷ್‌ ಖಗೋಳ ವಿಜ್ಞಾನಿ ಥಾಮಸ್‌ ಡಿಗ್ 
(1546 - 1595) ಎನ್ನುವವನ ಗೆಳೆತನವೂ ಇತ್ತು . ಆದ್ದರಿಂದ ಈ ನಕ್ಷತ್ರದ ಬಗ್ಗೆ 
ಅವನಿಗೆ ಮಾಹಿತಿ ಇದ್ದಿರಲೇಬೇಕು ಎಂದು ಈ ಸಂಶೋಧಕರು ಹೇಳುತ್ತಾರೆ. ನಾಟಕಕ್ಕೆ 
ಡೆನ್ಮಾರ್ಕ್ ದೇಶವನ್ನು ಆರಿಸಿಕೊಂಡ ನಂತರ ಷೇಕ್ಸ್ಪಿಯರ್‌ನಿಗೆ ಆ ದೇಶದ ಬಗ್ಗೆ 
ಕುತೂಹಲ ಹೆಚ್ಚಿ ಅದರ ಬಗ್ಗೆ ಅನೇಕ ವಿಷಯಗಳನ್ನು ಸಂಗ್ರಹಣೆ ಮಾಡಿರಲೇಬೇಕು. 
ಟೈಕೊ ಬ್ರಾಹೆ ಆ ಕಾಲದ ಡೆನ್ಮಾರ್ಕಿನ ಖ್ಯಾತ ನಿವಾಸಿ. ಇದಲ್ಲದೆ ಅಲ್ಲಿಯ ಇಬ್ಬರು 
ಆಸ್ಥಾನಿಕರು ರೋಸನ್ ಕ್ರಾಂಟ್ ಮತ್ತು ಗಿಲೆನ್ ಸರ್ನ್ ಹ್ಯಾಮೈಟ್ ನಾಟಕದಲ್ಲಿ 
ಮುಖ್ಯ ಪಾತ್ರಧಾರಿಗಳು. ಇವರು ನಿಜವಾಗಿಯೂ ಡೆನ್ಮಾರ್ಕಿನ ರಾಜ ಮನೆತನದವರು. 
ಏಕೆಂದರೆ , ಟೈಕೊ ಬ್ರಾಹೆಯ ಚಿತ್ರಗಳಲ್ಲಿ ಅವನು ಹಾಕಿಕೊಳ್ಳುವ ಲೋಹದ ದಿರಿಸಿನ 
ಮೇಲೆ ಇವರಿಬ್ಬರ ಹೆಸರೂ ಕಾಣಿಸುತ್ತದೆ. ಅಂದರೆ ಷೇಕ್ಸ್ಪಿಯರನಿಗೆ ಟೈಕೊ ಬಾಹೆ 
ಮತ್ತು ಅವನ ಸಂಶೋಧನೆಗಳ ವಿಷಯ ತಿಳಿದಿರಲೇಬೇಕು! ಇದಲ್ಲದೆ ಅವನ ಕಡೆಯ 
ನಾಟಕವಾದ ' ಟೆಂಪಸ್' ನ (1610 - 11ರಲ್ಲಿ ಬರೆದಿದ್ದು) ನಾಯಕ ಪ್ರಾಸೆರೊ ಪಾತ್ರಕ್ಕೆ 


75 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಟೈಕೊ ಬ್ರಾಹೆಯೇ ಸೂರ್ತಿ ಎನ್ನುತ್ತಾರೆ ಕೆಲವರು , ನಿಜಜೀವನದಲ್ಲಿ ಟೈಕೊ ಕೂಡ 
ಒಂದು ದ್ವೀಪಕ್ಕೆ ಹೋಗಿ ಅಲ್ಲಿ ತನ್ನ ವೇದಶಾಲೆಯನ್ನು ಕಟ್ಟಿಕೊಂಡಿದ್ದ. ಹಾಗೆಯೇ 
ನಾಟಕದಲ್ಲಿ ಪ್ರಾಸೆರೊ ಮಂತ್ರವಾದಿಯಾದರೆ, ಟೈಕೊ ನಿಜಜೀವನದಲ್ಲಿ ಖಗೋಳ 
ವಿಜ್ಞಾನಿ . ಎಷ್ಟೋ ಜನ ವಿಜ್ಞಾನವೆಂದರೆ ಇವತ್ತಿಗೂ ಮಾಯ - ಮಂತ್ರವೆಂದು 
ತಿಳಿದುಕೊಂಡಿದ್ದಾರಲ್ಲವೇ ? ಇದೆಲ್ಲದರಿಂದ ಕ್ಯಾಬ್ಲೆಟ್‌ನ ನಕ್ಷತ್ರವೂ ಟೈಕೊ ನೋಡಿದ 
ಸೂಪರ್ ನೋವಾವೂ ಒಂದೇ ಆಗಿರುವ ಸಾಧ್ಯತೆ ಇದೆ ಎಂದು ಹೇಳುತ್ತಾರೆ. 


ಚಿತ್ರ 10 .4 : ಎಡ: ಟೈಕೊ ಸೂಪರ್ನೋವಾದ ಇಂದಿನ ರೂಪ - ಸೂಪರ್ನೋವಾ ಅವಶೇಷ; 
ಬಲ: ಇದಾದ 32 ವರ್ಷಗಳ ನಂತರ - 1604ರಲ್ಲಿ ಬಂದ ಕೆಪ್ಲರ್ ಸೂಪರ್ನೋವಾವಿನ 
ಇಂದಿನ ಸ್ವರೂಪ, ಆಕಾಶದಲ್ಲಿ ಪ್ರಕಾಶವಾಗಿ ಕಂಡ ನಂತರ ಅದರಲ್ಲಿನ ಕಣ , ಅನಿಲ ಇತ್ಯಾದಿ 

ಹರಡಿಕೊಂಡು ನಿಧಾನವಾಗಿ ನೀಹಾರಿಕೆಯ ( ನೆಬ್ಯುಲ) ರೂಪ ಗಳಿಸುತ್ತದೆ. 

ಈ ತರಹದ ಉಲ್ಲೇಖ ಏಕೆ ಮುಖ್ಯ ಎಂದು ತಿಳಿಯಬೇಕಾದರೆ ಟೈ ಕೊ 
ಅದನ್ನು ನೋಡಿದ್ದ ಎಂಬುದನ್ನು ಒಂದು ಕ್ಷಣ ಮರೆಯೋಣ. ಆ ಸೂಪರ್ನೋವಾ 
ಮಾಯವಾದರೂ ಅದರ ಅವಶೇಷವಂತೂ ಆಕಾಶದಲ್ಲಿ ಇದ್ದೇ ಇರುತ್ತದೆ . ಇದನ್ನು 
ಇಂದು ಅಧ್ಯಯನ ಮಾಡಿ ಅದು ಯಾವಾಗ ಜನ್ಮ ತಾಳಿತು ಎನ್ನುವುದನ್ನೂ 
ಹೇಳಬಹುದು. ಆಗ ಹಿಂದೆ ಹೋಗಿ ಆ ಸಮಯದಲ್ಲಿ ಇದರ ಬಗ್ಗೆ ಏನಾದರೂ 
ಉಲ್ಲೇಖಗಳಿವೆಯೇ ಎಂದು ಚರಿತ್ರಕಾರರು ಹುಡುಕುತ್ತಾರೆ. ಹಾಗಿದ್ದಲ್ಲಿ ಖ್ಯಾತ 
ನಾಟಕಕಾರನೊಬ್ಬ ಸುಮಾರು ಅದೇ ಸಮಯದಲ್ಲಿ ಒಂದು ಹೊಸ ನಕತ್ರದ ಬಗ್ಗೆ ಬರೆದಿದ್ದ 
ಎಂದು ಗೊತ್ತಾದರೆ ಆ ಸೂಪರ್ನೋವಾದ ಜನಕ್ಕೆ ಇದೊಂದು ಬಗೆಯ 
ಪುರಾವೆಯಾಗುತ್ತದೆ . 1572ನೇ ಇಸವಿ ಎಂದರೆ , ಭಾರತದಲ್ಲಿ ಅದು ಅಕ್ಷರನ 
ಆಳ್ವಿಕೆಯ ಕಾಲ. ಅವನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರಿದ್ದರು; ಖಗೋಳ 
ವಿಜ್ಞಾನಿಗಳೂ ಇದ್ದರು. ಅವರಲ್ಲಿ ಯಾರಾದರೂ ಇದನ್ನು ಗಮನಿಸಿ ಬರೆದಿರಬಹುದೇ ? 
ಅಲ್ಲದೆ ಅದು ರಾಣಾ ಪ್ರತಾಪ್ ಅಕ್ಷರನನ್ನು ಸೋಲಿಸಿದ ವರ್ಷ! ದಕ್ಷಿಣದಲ್ಲಿ ತಾಳಿಕೋಟೆ 
ಯುದ್ಧ ನಡೆದು, ವಿಜಯನಗರ ಸಾಮ್ರಾಜ್ಯ ಪತನವಾಗಿ ಕೆಲವೇ ವರ್ಷಗಳಾಗಿದ್ದವು. 
ಕೆಲವು ಭಾರತೀಯ ಸಂಶೋಧಕರ ಪ್ರಕಾರ ಆ ಕಾಲದ ಪುಸ್ತಕಗಳನ್ನು ಸರಿಯಾಗಿ 
ಹುಡುಕಿದರೆ ಟೈಕೊ ಸೂಪರ್ನೋವಾ ಬಗ್ಗೆ ಸಾಕ್ಷಿ ಸಿಗಬಹುದು. 


76 . 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಏಸುಕ್ರಿಸ್ತ ಹುಟ್ಟಿದಾಗ ಆಕಾಶದಲ್ಲಿ ಒಂದು ಪ್ರಜ್ವಲ ನಕ್ಷತ್ರದಂಥ ಜ್ಯೋತಿಯಿತ್ತು 
ಎನ್ನುತ್ತದೆ ಬೈಬಲ್. ಅದನ್ನು ಗಹನವಾಗಿ ಸ್ವೀಕರಿಸಿ, ಆ ಸಮಯದಲ್ಲಿ ಯಾವುದಾದರೂ 
ಸೂಪರ್ ನೋವಾ ಬಂದಿರಬಹುದೇ ಎನ್ನುವ ಬಗ್ಗೆ ಸಂಶೋಧನೆಗಳು ನಡೆದಿದ್ದವು. 
ಮಹಾಭಾರತದ ದ್ರೋಣ ಪರ್ವದಲ್ಲಿ ಇದ್ದಕ್ಕಿದ್ದ ಹಾಗೆ ಕತ್ತಲಾಗಿ ಅರ್ಜುನ ಜಯದ್ರಥನ 
ತಲೆ ಹಾರಿಸಿದಾಗ ಒಂದು ಸೂರ್ಯಗ್ರಹಣ ನಡೆಯಿತು ಎಂದು ಹೇಳುವವರು 
ಚಾರಿತ್ರಿಕ ಗ್ರಹಣಗಳಿಗೆ ಹುಡುಕುತ್ತಾರೆ...ಸಾಹಿತ್ಯ ಮತ್ತು ವಿಜ್ಞಾನದ ಮಧ್ಯೆ ವಿಷಯಗಳ 
ವಿನಿಮಯ ನಡೆಯುತ್ತಿರುವುದೇ ಹೀಗೆ! 

( ವಿಜಯ ಕರ್ನಾಟಕ, 6 - 5 - 2012) 


ಇಂದಿನ ಮಾಹಿತಿ 


ಈ ಲೇಖನದಲ್ಲಿನ ವಿಷಯ ಈಗ ಅಂತರ್ಜಾಲದಲ್ಲಿ ಬಹಳ ಕಡೆ ಕಾಣಿಸಿಕೊಳ್ಳುತ್ತ 
ಇದು ನಿಜವೆಂದು ಬಹಳ ಜನ ನಂಬುತ್ತಿದ್ದಾರೆ. ಆದರೆ ಹೊಸ ಸಾಕ್ಷಿ ಏನೂ 
ಕಾಣಿಸುತ್ತಿಲ್ಲ! 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


( ಭೂಮಿ ಮತ್ತು ಬಾನು | 


11 . ಬಾನು ಕಂಡ ಭೂಮಿ 


( ಆಕಾಶದಿಂದ ಭೂಮಿ ಹೇಗೆ ಕಾಣಿಸುತ್ತದೆ ? ಗಗನ ಯಾತ್ರೆ ಮಾಡುವ ನಾವಿಕರು 
ಮೊದಲು ನೋಡುವುದು ದೂರ ದೂರ ಹೋಗುತ್ತಿರುವ ಭೂಮಿಯನ್ನು...) 


ಮಹಾಕವಿ ಕಾಳಿದಾಸ ತನ್ನ ಕಿರು ಕಾವ್ಯ 'ಮೇಘ ದೂತ' ದಲ್ಲಿ ಒಂದು 
ಎತ್ತರದ ಮೋಡದಿಂದ ನಮಗೆ ಭಾರತಯಾತ್ರೆ ಮಾಡಿಸುತ್ತಾನೆ . 19ನೆಯ 
ಶತಮಾನದಲ್ಲಿ ಫ್ರೆಂಚ್ ಕಾದಂಬರಿಕಾರ ಜೂಲ್ಸ್ ವರ್ನ್ ತನ್ನ ' ಬೆಲೂನಿನಲ್ಲಿ ಐದು 
ವಾರಗಳು' ಪುಸ್ತಕದಲ್ಲಿ ಓದುಗನಿಗೆ ಬೆಲೂನಿನ ಮೂಲಕ ಆಫ್ರಿಕಾ ಖಂಡವನ್ನು 
ಪರಿಚಯಮಾಡಿಕೊಡುತ್ತಾನೆ. 20ನೆಯ ಶತಮಾನದಲ್ಲಿ ಅಟ್ಲಾಂಟಿಕ್ ಸಾಗರವನ್ನು 
ವಿಮಾನದಲ್ಲಿ ಮೊದಲು ದಾಟಿದ ಚಾರ್ಲ್ಸ್ ಲಿಂಡಬರ್ಗ ಅವರಿಗೆ ಕೆಳಗೆ ಕಂಡ ದೃಶ್ಯವನ್ನು 
ವಿವರಿಸಲು ಹೆಚ್ಚೇನಿರಲಿಲ್ಲ: ಎಲ್ಲೆಲ್ಲೂ ನೀರು (“ ವಾಟರ್ ವಾಟರ್ ಎವ್ವರಿವೇರ್) 
ದೆಹಲಿಯಿಂದ ಲಡಖಿಗೆ ವಿಮಾನದಲ್ಲಿ ಹೋದಾಗ ನನಗೆ ಕಾಣಿಸುತ್ತಿದ್ದು ಹಿಮಭರಿತ 
ಪರ್ವತ ಶಿಖರಗಳು; 'ಲೋಗ್ಲಿಪ್ಲಾನೆಟ್ ಗೈಡ್ ಪುಸ್ತಕದ ಪ್ರಕಾರ ಭೂಮಿಯ ಅತ್ಯಂತ 


78 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಸುಂದರ ದೃಶ್ಯ! ಆದರೆ ಇವೆಲ್ಲವನ್ನು ಅರ್ಧ ವರ್ಷಕ್ಕೂ ಹೆಚ್ಚು ಬಾಹ್ಯಾಕಾಶದಲ್ಲಿದ್ದು 
ಮೊನ್ನೆ ಮೊನ್ನೆ ವಾಪಸ್ಸು ಬಂದ ಸುನೀತಾ ವಿಲಿಯಮ್ಗೆ ಹೇಳಿದರೆ 'ಇವೆಲ್ಲ ಏನು 
ಮಹಾ' ಎನ್ನುತ್ತಾರೋ 


ಚಿತ್ರ 11 .1 : ಅಂತರಿಕ್ಷದಿಂದ ಕಾಣುವ ಭೂಮಿ; 
ಭೂಮಿ ಗೋಳಾಕಾರ ಎನ್ನುವುದಕ್ಕೆ ಇದು 
ನಿಜ ಸಾಕ್ಷಿ! ಸುಮಾರು 3000 ಕಿ. ಮೀ . ಗಳ 
ಎತ್ತರದಿಂದ ದಿನದಲ್ಲಿ ಖಂಡ ಗಳನ್ನು 
ಗುರುತಿಸಬಹುದು . ಚಂದ್ರನಿಂದ ಭೂಮಿ 
ಹೇಗೆ ಕಾಣಿಸುತ್ತದೆ ? ನಮಗೆ ಚಂದ್ರ 
ಆಕಾಶದಲ್ಲಿ ಒಂದು ಡಿಗ್ರಿ ಅಗಲದ ವೃತ್ತವಾಗಿ 
ಕಂಡರೆ ಚಂದ್ರನಿಂದ ಭೂಮಿ ಎರಡು ಡಿಗ್ರಿ 
ವೃತ್ತವಾಗಿ ಕಾಣಿಸುತ್ತದೆ. ಸೂರ್ಯನೂ 
ನಮಗೆ ಆಕಾಶದಲ್ಲಿ ಒಂದು ಡಿಗ್ರಿ ವೃತ್ತವಾಗಿ 
ಕಾಣಿಸುತ್ತಾನೆ. 


ಏನೋ ! ಸಾಧಾರಣ ಮೋಡಗಳ ಎತ್ತರ 2 - 4 ಕಿ. ಮೀ ; ವಿಮಾನದ ಎತ್ತರ 
10 ಕಿ. ಮೀ ; ಮನುಷ್ಯರನ್ನಿಟ್ಟುಕೊಂಡು ಹಾರುವ ಬೆಲೂನುಗಳ ಎತ್ತರವು ಹೆಚ್ಚೆಂದರೆ 
21 ಕಿ. ಮೀ . ಆದರೆ ಸುನೀತಾ ವಿಲಿಯಮ್ ಪ್ರಯಾಣ ಭೂಮಿಯಿಂದ 200 - 400 
ಕಿ. ಮೀ . ಎತ್ತರದಲ್ಲಿ ಚಲಿಸುತ್ತಿರುವ ' ಅಂತರ ರಾಷ್ಟ್ರೀಯ ಬಾಹ್ಯಾಕಾಶ ನೌಕೆ' 'ಸೇಸ್ 
ಸ್ಟೇಷನ್ ' ನಲ್ಲಿ ಬಾಹ್ಯಾಕಾಶ ಯಾನದ ಪ್ರಾರಂಭದಿಂದಲೂ ಗಗನಯಾತ್ರಿಗಳು ತಾವು 
ಬಿಟ್ಟುಬಂದ ಭೂಮಿಯತ್ತನೋಡುತ್ತಲೇ ಇದ್ದಾರೆ. 

ಚಿತ್ರ 11. 2 : ರಾತ್ರಿಯಲ್ಲಿ ಆಕಾಶದಿಂದ 
ಕಾಣುವ ಭೂಮಿ, ಆಧುನಿಕ ನಾಗರಿಕತೆ 
ಇರುವ ಪ್ರದೇಶಗಳನ್ನು ಗುರುತಿಸಬಹುದು. 
ಹೆಚ್ಚು ಬೆಳಕು ಕಾಣುವುದು ಶ್ರೀಮಂತ 
ರಾಷ್ಟ್ರಗಳಲ್ಲಿ ಭೂಮಿಯು ಬಹಳ 
ಭಾಗಗಳೂ ಇನ್ನೂ ಕತ್ತಲೆಯಲ್ಲೇ ಇವೆ. 
ಬೆಳಕಿನ ಸಾಂದ್ರತೆಯಿಂದಲೆ ಆ ಪ್ರದೇಶದ 
ಬಲಾಬಲಗಳನ್ನು ತಿಳಿಯಬಹುದು . 
ಒ೦ದು ಸ ವ೦ದಲ್ಲಿ ಸ್ಪೇಸ್ 
ಸ್ಟೇಷನ್‌ನಿಂದ ಭೂಮಿಯ ಸ್ವಲ್ಪ ಭಾಗ 
ಮಾತ್ರ ಕಾಣುತ್ತದೆ. ಎಲ್ಲ ಚಿತ್ರಗಳನ್ನೂ 

ಒಟ್ಟಿಗೆ ಮಾಡಿ ಸೇರಿಸಿರುವ ಚಿತ್ರವಿದು. 
ಪ್ರಥಮ ಯಾತ್ರಿಕ ಯೂರಿ ಗಗಾರಿನ್ 1961ರಲ್ಲಿ ಸುಮಾರು 200 ಕಿ. ಮೀ . 
ಎತ್ತರದಲ್ಲಿ ಭೂಮಿಯನ್ನು 90 ನಿಮಿಷಗಳಲ್ಲಿ ಸುತ್ತಿದಾಗ ಅವರಿಗೆ ಭೂಮಿಯ 
ಯಾವ ಭಾಗದ ಮೇಲೆ ತಾವು ಹಾರುತ್ತಿದ್ದೇವೆ ಎಂಬ ಅರಿವು ಇದ್ದಿತು; ಅಮೆರಿಕದ 
ತೀರ ಚೆನ್ನಾಗಿ ಕಾಣಿಸುತ್ತಿದೆ ಎಂದಿದ್ದರಂತೆ. ಹಾಗೇ ಮುಂದಿನ ದಶಕದಲ್ಲಿ ಭೂಮಿಯಿಂದ 
ದೂರ ದೂರ ಹೋಗಲಾರಂಭಿಸಿದಂತೆ ಭೂಮಿಯ ಗಾತ್ರವೂ ಚಿಕ್ಕದಾಗುತ್ತ ಹೋಯಿತು. 

79 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


du 


“ಮೊದಲ ದಿನ ನಮ್ಮ ದೇಶಗಳನ್ನು ತೋರಿಸಿ ಮಾತನಾಡಿಕೊಳ್ಳುತ್ತಿದ್ದೆವು. ಮರುದಿನ 
ನಮ್ಮ ನಮ್ಮ ಖಂಡಗಳನ್ನು ತೋರಿಸಿಕೊಳ್ಳುತ್ತಿದ್ದೆವು. ಮೂರು ನಾಲ್ಕು ದಿನಗಳ 
ನಂತರ ಕಾಣಿಸುತ್ತಿದ್ದುದು ಒಂದೇ ; ಅದು ನಮ್ಮ ಭೂಮಿ ” ಎನ್ನುತ್ತಾರೆ ಮತ್ತೊಬ್ಬ 
ಗಗನಯಾತ್ರಿಕ ಸುಲ್ತಾನ ಸೌದೆ. ಹೌದು, ಅವರುಗಳಿಗೆ ಮೊದಲು ಆಶ್ಚರ್ಯವಾಗುವುದು 
ಗಾತ್ರದಲ್ಲಿ ಇಳಿದುಹೋದ ಭೂಮಿ! ಬೆರಳನ್ನು ಕಣ್ಣಿನ ಮುಂದೆ ಇಟ್ಟುಕೊಂಡರೆ 
ಕಾಣಿಸದಷ್ಟು ಮಟ್ಟದು ಭೂಮಿ ಎನ್ನುವವರು ಕೆಲವರು . ಈ ಪುಟ್ಟ ಚೆಂಡನ್ನು 
ನೋಡಿದರೆ ಇಡೀ ಪ್ರಪಂಚದಲ್ಲಿ ಅದು ಎಷ್ಟು ಚಿಕ್ಕದು, ನಾವು ಎಷ್ಟು ಚಿಕ್ಕವರು 
ಎನ್ನುವ ವಿನಯ ! ಅನಂತರ ಕೆಲವರು 'ಚಂದ್ರನನ್ನು ಕಾಣಲು ಬಂದವು, ಆದರೆ ನಾವು 
ನಿಜವಾಗಿಯೂ ಕಂಡುಹಿಡಿಯುತ್ತಿರುವುದು ಭೂಮಿಯನ್ನು!' ಎನ್ನುತ್ತಾರೆ. ಕೆಲವರು 
ಶಾಂತಿಮಂತ್ರಗಳನ್ನು ಪಠಿಸುತ್ತಾರೆ: “ ನಮ್ಮ ಭೇದಗಳು, ಯುದ್ದಗಳು ಎಲ್ಲಾ 
ಅರ್ಥಹೀನವಾಗಿ ಕಾಣುತ್ತವೆ ! ನಮ್ಮ ಎಲ್ಲರ ಆದ್ಯತೆ ಮಾನವಕುಲವಾಗಿರಬೇಕು - ಈ 
ಮತ, ಈ ವರ್ಣ ಎಲ್ಲ ಮರೆಯಲೇಬೇಕು”. 


ಚಿತ್ರ 11 .3 : ರಾತ್ರಿಯಲ್ಲಿ ಭಾರತ, 
ಪ್ರಮುಖ ನಗರಗಳನ್ನೆಲ್ಲಾ 
ಗುರುತಿಸಬಹುದು . ಬೆಳಕಿನ 
ಸಾಂದ್ರತೆಯಿಂದ ನಗರಗಳು 
ಎಷ್ಟು ಹರಡಿವೆ ಎಂಬುದನ್ನೂ 
ತಿಳಿಯಬಹುದು. ಬೆಂಗಳೂರು, 
ಮೊಸರು, ಚೆನ್ನೈ , 
ಹೈದರಾಬಾದ್ ಗುರುತಿಸಿ 


ಅಪೋಲೋ 8ರ ನಾಯಕರಾಗಿ ಚಂದ್ರನನ್ನು ಸುತ್ತಿ ಬಂದ ಫ್ರಾಂಕ್ ಬೋರ್ಮನರಂತೂ 
ಏತಕ್ಕೆ ಜಗಳವಾಡ್ತೀವೋ ಎನ್ನಿಸಿಬಿಡುತ್ತದೆ' ಎನ್ನುತ್ತಾರೆ . ಮಿಚೆಲ್ ಹೇಳುತ್ತಾರೆ “ಭೂಮಿ 
ಬಿಟ್ಟಾಗ ನಾವು ತಂತ್ರಜ್ಞರಾಗಿದ್ದೆವು; ವಾಪಸ್ಸು ಬಂದಾಗ ಮಾನವವಾದಿಗಳಾಗಿಬಿಟ್ಟಿದ್ದೆವು”. 
ಇಂತಹ ಮನಃಸ್ಥಿತಿ ತಲುಪುವುದಾದರೆ ಮನುಕುಲವೆಲ್ಲಾ ಒಂದು ಬಾರಿ ಆಕಾಶಯಾನ 
ಮಾಡಿ ಬರಬೇಕೋ ಏನೋ ! ಆಗ ಯುದ್ದಗಳಿಲ್ಲದೆ ಮುಂದೆ ಲಕ್ಷಾಂತರ ವರ್ಷಗಳು 
ಬಾಳಿ ಬದುಕಬಹುದು ಈ ನಮ್ಮ ಭೂಮಿ! 

ಈ ಗಗನಯಾತ್ರಿಕರಿಗೆ ಕಾಣಿಸಿದ ಭೂಮಿ ಹೇಗಿದ್ದಿರಬಹುದು ? ಚಂದ್ರ 
ನಮಗೆ ಕಾಣಿಸುವುದಕ್ಕಿಂತ ಭೂಮಿ ಸುಮಾರು ಎರಡರಷ್ಟು ದೊಡ್ಡದಾಗಿ ಕಾಣುತ್ತದೆ. 
ಸಾಗರಗಳ ನೀಲಿಯ ಬಣ್ಣವೇ ಹೆಚ್ಚಿದ್ದ ಗೋಳ; ಅಲ್ಲಲ್ಲಿ ಮಣ್ಣಿನ ಕಂದು ಬಣ್ಣ; 
ಹಿಮಗಡ್ಡೆಗಳ ಮತ್ತು ಅಲ್ಲಿ ಇಲ್ಲಿ ಚಲಿಸುತ್ತಿರುವ ಮೋಡಗಳ ಬಿಳಿ; ಮರಗಳ ಹಸಿರು, 
ಚಂದ್ರನ ಹತ್ತಿರದಿಂದ ತೆಗೆದಿರುವ ಚಿತ್ರದಲ್ಲಿ ಬಾನಿನಿಂದ ನಮ್ಮ ಭೂಮಿ ಹೇಗೆ 
ಕಾಣಿಸುತ್ತದೆ ಎಂಬುದನ್ನು ನೋಡಬಹುದು. ಖಂಡಗಳನ್ನು , ಸಾಗರಗಳನ್ನು ಸುಲಭವಾಗಿ 
ಗುರುತಿಸಬಹುದು. ಹೊರ ಗ್ರಹಗಳಿಂದ ಯಾರಾದರೂ ಸೌರಮಂಡಲದ ಕಡೆ ಬಂದರೆ 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಚಿತ್ರ 11 . 4 : ಅ ವ ಕೆ೦ಪು 
ಕಿರಣಗಳನ್ನು ಉಪಯೋಗಿಸಿ 
ತೆಗೆದಿರುವ ಚಿತ್ರ : ದಕ್ಷಿಣದಿಂದ 
ಉತ್ತರಕ್ಕೆ ಹರಿಯುತ್ತಿರುವ ನೈಲ್ ನದಿ 
ಮತ್ತು ಅದು ಸಾಗರವನ್ನು 
ಸೇರುವಾಗ ಉಂಟಾಗುವ ನದೀ 
ಪ್ರದೇಶ ಈಜಿಪ್ಟಿನ 97 % ಜನತೆ 
ನೈಲ್ ನದಿಯ ಸುತ್ತಮುತ್ತಲೆ 
ನೆಲೆಸಿದ್ದಾರೆ. ಅವರು ಹಾಕಿಕೊಳ್ಳುವ 
ದೀಪಗಳ ಮೂಲಕ ನೈಲ್ ನದಿಯ 
ಪಥ ವನ್ನು ನೋಡಬಹುದು . 
ಉತ್ತರದಲ್ಲಿ ಕೈರೊ ನಗರ , 
ಸೂಯೆಜ್ ಕಾಲುವೆ ಇತ್ಯಾದಿ ಬಳಿ 
ಇರುವ ಹೆಚ್ಚು ಪ್ರಕಾಶವನ್ನು 
ನೋಡಬಹುದು. 


ಈ ಭೂಮಿಯನ್ನು ಕಂಡು ' 

ನೋಡೋದಕ್ಕೆ ಚೆನ್ನಾಗಿದೆ ಅಲ್ಲವೇ ' ಎಂದು 
ಕೆಲ ಕ್ಷಣ ಅದನ್ನು ದಿಟ್ಟಿಸಿ ಮುಂದೆ ಹೋಗಬಹುದು. ಇಲ್ಲಿ ಜೀವವಿರುವ ಬಗ್ಗೆ , ಜೀವ 
ವಿವಿಧ ರೂಪಗಳನ್ನು ತಾಳಿರುವ ಬಗ್ಗೆ, ಮನುಷ್ಯರ ಬಗ್ಗೆ ಏನೂ ತಿಳಿಯುವುದಿಲ್ಲ. 
ಆದರೆ ಅವರು ರಾತ್ರಿ ನಮ್ಮ ಭೂಮಿಯನ್ನು ನೋಡಿದರೆ ? ದಿನದ ಆಕಾಶಕ್ಕಿಂತ 
ರಾತ್ರಿಯ ಆಕಾಶ ಹೇಗೆ ಸುಂದರವೋ ಹಾಗೆಯೇ ಅಂತರಿಕ್ಷದಿಂದ ರಾತ್ರಿಯ ಭೂಮಿಯೂ 
ವೈವಿಧ್ಯಮಯವಾಗಿರುತ್ತದೆ. ರಾತ್ರಿಯ ಆಕಾಶ ನಮ್ಮ ನಾಗರಿಕತೆಯನ್ನು ಎತ್ತಿತೋರಿಸುತ್ತದೆ. 
1000 ವರ್ಷಗಳ ಹಿಂದೆ ಈ ನೋಟ ಸಿಗುತ್ತಿರಲಿಲ್ಲ! 

ರಾತ್ರಿಯಲ್ಲಿ ಭೂಮಿಯನ್ನು ನೋಡಿದಾಗ ಎಲ್ಲೆಲ್ಲಿ ಆಧುನಿಕ ನಾಗರೀಕತೆ 
ತಲೆ ಎತ್ತಿದೆ ಎಂದು ಚೆನ್ನಾಗಿ ತಿಳಿಯುತ್ತದೆ. ಅಲ್ಲಿ ಇಲ್ಲಿ ಬೆಳಕನ್ನು ನೋಡಿಯೇ ವಿವಿಧ 
ರಾಷ್ಟಗಳ ಬಲವನ್ನು ಅರಿತುಕೊಳ್ಳಬಹುದು. ಭಾರತದಲ್ಲೂ ಪ್ರಕಾಶ ಕಡಿಮೆಯೇನೂ 
ಇಲ್ಲ. ಈಗ ಭಾರತವನ್ನೇ ಬೇರೆ ಚಿತ್ರದಲ್ಲಿ ನೋಡೋಣ! ದೊಡ್ಡನಗರಗಳನ್ನು ಸುಲಭವಾಗಿ 
ಗುರುತಿಸಬಹುದು ಹಾಗೇ ಮೈಸೂರು, ಮಂಗಳೂರು, ಚೆನ್ನೈ , ಹೈದರಾಬಾದ್ 
ಇತ್ಯಾದಿ. ಬಹಳ ಪ್ರಕಾಶಮಾನವಾದದ್ದು ದೆಹಲಿ, ಪ್ರಕಾಶದಿಂದಲೇ ಸಾಪೇಕ್ಷ 
ಜನಸಂಖ್ಯೆಯನ್ನೂ ಊಹಿಸಬಹುದಲ್ಲವೇ ? ಥಾರ್ ಮರುಭೂಮಿಯಲ್ಲಿ ಬೆಳಕೇ 
ಇಲ್ಲ; ಹಾಗೆಯೇ ಮಧ್ಯಭಾರತದ ಆದಿವಾಸಿ ಪ್ರದೇಶಗಳಲ್ಲೂ ಇಲ್ಲ! ಮೊನ್ನೆ ಮೊನ್ನೆ 
ದೀಪಾವಳಿಯ ಸಮಯದಲ್ಲಿ ಇಂತಹ ಚಿತ್ರವನ್ನು ತೆಗೆದು ಭಾರತ ಈ ಹಬ್ಬವನ್ನು 
ಆಚರಿಸುವುದು ಆಕಾಶದಿಂದ ಕಾಣುತ್ತದೆಯೇ ಎಂದು ಪರಿಶೀಲಿಸಿದಾಗ ಅಂತಹ 
ವ್ಯತ್ಯಾಸವೇನೂ ಕಾಣಲಿಲ್ಲ. 


ಭೂಮಿಯ ರಾತ್ರಿಯ ನೋಟದಿಂದ ಈ ಊರುಗಳು ಎಲ್ಲಿ ಇವೆ ಎನ್ನುವುದನ್ನು 
ಬಹಳ ನಿಖರವಾಗಿ ಗುರುತುಮಾಡಬಹುದು. ಶಾಲೆಯಲ್ಲಿದ್ದಾಗ ನಕ್ಷೆಗಳನ್ನು ಹೇಗೆ 


81 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಬರೆಯುತ್ತಾರೆ ಎಂಬುವ ಬಗ್ಗೆ ಬಹಳ ಕುತೂಹಲವಿರುತ್ತಿತ್ತು. ಕಡಲತೀರಗಳ 
ಒಂಕುಡೊಂಕು ಅವರಿಗೆ ಹೇಗೆ ತಿಳಿಯುತ್ತದೆ? ಆಫ್ರಿಕ ಹೀಗೇ ಇರುತ್ತದೆ ಎಂದು 
ಅವರಿಗೆ ಹೇಗೆ ಗೊತ್ತು? ಅವು ಸರಿಯೇ ? ಈ ಅನುಮಾನಗಳೆಲ್ಲ ಹಾರಿಹೋಗಿದ್ದು 
ಮಾನವ ಗಗನಯಾನಗಳನ್ನು ಪ್ರಾರಂಭಿಸಿ ಬಾಹ್ಯಾಕಾಶ ನೌಕೆಗಳು ಪದೇ ಪದೇ 
ತೆಗೆದ ಚಿತ್ರಗಳನ್ನು ನೋಡಿದಾಗ! ಹಿಂದಿನ ನಕ್ಷೆಗಳನ್ನು ರಚಿಸಿದವರು ಎಷ್ಟು ಒಳ್ಳೆಯ 
ಮತ್ತು ನಿಖರ ಕೆಲಸ ಮಾಡಿದ್ದರು ಎಂದು ತಿಳಿಯುತ್ತದೆ. ಆದರೆ ಈ ಬೆಳಕನ್ನು 
ಮಾಲಿನ್ಯ ಎಂದೂ ಕೆಲವರು ವ್ಯಥೆ ಪಡುತ್ತಾರೆ. ಕೋಟ್ಯಂತರ ವಾಟ್‌ಗಳ ಶಕ್ತಿ ಅಂತರಿಕ್ಷಕ್ಕೆ 
ಹೋಗುತ್ತಾ ವ್ಯಯವಾಗಿ ಬಿಡುತ್ತಿದೆಯಲ್ಲವೇ ? 

- ನಮ್ಮ ಚಿಕ್ಕಂದಿನಲ್ಲಿ ಬಯೋಸ್ಕೋಪ್ ಎಂಬ ಉಪಕರಣವನ್ನು ಸಂತೆಗಳ 
ಬಳಿ , ಮಾರುಕಟ್ಟೆಗಳ ಬಳಿ ಕೆಲವರು ಇಟ್ಟುಕೊಂಡಿರುತ್ತಿದ್ದರು. ಇದು ಅಂದಿನ ಕಾಲದ 
ಸಿನೆಮಾಪ್ರೊಜೆಕ್ಟರ್. ಅವರು ಎಲ್ಲರನ್ನೂ ಆಕರ್ಷಿಸಲು ' ಬೊಂಬಯ್ ದೇಖೋ , ದಿಲ್ಲಿ 
ದೇಖೋ ' ಎಂದು ಕೂಗುವರು. ನಾವೆಲ್ಲ ಹತ್ತೋ ಇಪ್ಪತ್ತೊ ಪೈಸೆ ಕೊಟ್ಟು ಆ 
ಕ್ಯಾಮೆರಾದಲ್ಲಿ ಇಣಿಕಿ ನೋಡುತ್ತಿದ್ದೆವು. ಒಂದೆರಡು ನಿಮಿಷದ ಈ ಪ್ರದರ್ಶನದ 
ನಂತರ ಏನೋ ಕಾಣಿಸಿತು ಅಂತ ಖುಷಿಯಾಗುತ್ತಿದ್ದೆವು. ಸುನೀತಾ ವಿಲಿಯಮ್ಸ್ 
ಚಲಿಸುತ್ತಿದ್ದ ನೌಕೆಯ ವೇಗ ಗಂಟೆಗೆ 28000 ಕಿ. ಮೀ .ಗಳು , ಸೆಕೆಂಡಿಗೆ 77 ಕಿ. ಮೀ . ಗಳು! 
ಒಂದು ದಿನದಲ್ಲಿ ಭೂಮಿಯನ್ನು 16 ಬಾರಿ ಸುತ್ತು ಬರುತ್ತಿದ್ದರು. ಪ್ರಾಯಶಃ ರಾತ್ರಿಯ 
ಭೂಮಿಯನ್ನು ನೋಡುತ್ತಿದ್ದ ಅವರು ಕೂಡ ಹಾಗೇ ಮನರಂಜನೆ 
ಮಾಡಿಕೊಳ್ಳುತ್ತಿದ್ದಿರಬಹುದು - ಕಣ್ಣುಬಿಟ್ಟು ತೆಗೆಯುವಷ್ಟರಲ್ಲಿ ಬೇರೆ ಊರು - 
ಬೊಂಬಯ್ ದೇಖೋ , ದಿಲ್ಲಿ ದೇಖೋ , ಲಂಡನ್ ದೇಖೋ , ಪ್ಯಾರಿಸ್ ದೇಖೋ ! 
“ ಪ್ರಕಾಶವಿರುವ ಭೂಮಿಯನ್ನು ಹೊರಗಿಂದ ನೋಡಿದರೆ ಅದು ಚಂದ್ರನಗಿಂತ 
ಚಂದವಿರುತ್ತದೆ' ಎಂದಿದ್ದ ಗೆಲಿಲಿಯೊ 400 ವರ್ಷಗಳ ಹಿಂದೆಯೇ ಪ್ರಾಯಶಃ 
ಇದನ್ನು ಊಹಿಸಿದ್ದನೋ ಏನೋ ! 

( ಹೊಸ ದಿಗಂತ, 4 - 3 - 2013 ) 


ಇಂದಿನ ಮಾಹಿತಿ 

ಇನ್ನೂ ಕೆಲವು ವರ್ಷಗಳ ನಂತರ ರಾತ್ರಿಯಲ್ಲಿ ಬಾನು ಕಾಣುವ ಭೂಮಿ 
ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮತ್ತೂ ಹೆಚ್ಚು 
ಬೆಳಕು ಕಾಣುತ್ತದೆ. ನಗರಗಳು ಇನ್ನೂ ಪ್ರಕಾಶಮಾನವಾಗುತ್ತವೆ. ಏನೇ ಇರಲಿ, 
ರಾತ್ರಿಯ ಸುಂದರ ಆಕಾಶ ಕಾಣಿಸುವುದಿಲ್ಲವಲ್ಲ ಎಂಬುದು ಅನೇಕರ ವ್ಯಥೆ, ಪ್ರಾಣಿಗಳ 
ಮತ್ತು ಪಕ್ಷಿಗಳ ಜೀವನಗಳಲ್ಲೂ ಏರುಪೇರಾಗುತ್ತಿದೆ. ವಲಸೆ ಹೋಗುವ ಪಕ್ಷಿಗಳಿಗಂತೂ 
ಇದು ತಬ್ಬಿಬ್ಬು ಮಾಡಿಬಿಡುತ್ತದೆ . ದೀಪಗಳನ್ನು ಮೇಲಿನಿಂದ ಸರಿಯಾಗಿ ಮುಚ್ಚಿದರೆ 
ಮೇಲೆ ಹೋಗುವ ಬೆಳಕನ್ನು ಕಡಿಮೆ ಮಾಡಬಹುದು. ಇದು ಪ್ರಪಂಚದಲ್ಲಿ ಎಲ್ಲರೂ 
ಗಮನವಿಡಬೇಕಾದ ವಿಷಯ . 


82 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


12. ಪಾಪ , ಬ್ಲೂಟೋ ! 


ಶಾಲಾ ವಿದ್ಯಾರ್ಥಿಗಳಿಗೆ ಖಗೋಳ ವಿಜ್ಞಾನದ ಬಗ್ಗೆ ಮಾತನಾಡಿ ಕಡೆಯಲ್ಲಿ 
ಪ್ರಶ್ನೆ ಕೇಳಿ ಎಂದಾಗ ಒಂದಂತೂ ಇದ್ದೇ ಇರುತ್ತದೆ - ಲಡಖ್ ಆಗಲಿ, ದೆಹಲಿಯಾಗಲಿ, 
ಚಿತ್ರದುರ್ಗವಾಗಲೀ - ಈ ಪ್ರಶ್ನೆ ಇಲ್ಲದೇ ಇರುವುದಿಲ್ಲ . 'ಸ್ಫೂಟೊಗೆ ಏಕೆ ಹೀಗೆ 
ಆಗೋಯ್ತುಸಾರ್ ? ” ಅದರಲ್ಲೂ ಕೆಲವು ಪುಟ್ಟ ಮಕ್ಕಳು ಕೇಳುವಾಗ ಅವರ ಕಣ್ಣಲ್ಲಿ 
ನೀರನ್ನೂ ನೋಡಿದ್ದೇನೆ! ಅಷ್ಟು ಕಾಳಜಿ ಇರುತ್ತದೆ ಅವರ ಧ್ವನಿಗಳಲ್ಲಿ . ಈ ಪ್ರಶ್ನೆಯನ್ನು 
ಹಿರಿಯರೂ ಕೇಳುತ್ತಾರೆ. ಏನೋ ಅನ್ಯಾಯವಾಗಿಹೋಗಿದೆ ಎನ್ನುವ ಧಾಟಿಯಲ್ಲಿ 
ಇರುತ್ತದೆ ಅವರ ಪ್ರಶ್ನೆ . ಇಷ್ಟೆಲ್ಲ ಪ್ರೀತಿ ಸಂಪಾದಿಸಿದ ಈ ಟೊ ಯಾರು ? ಮಿಕಿ ಮೌಸ್ 
ಜೊತೆ ಆಡಿಕೊಳ್ಳುವ ಪ್ರಖ್ಯಾತ ನಾಯಿಯೇ ? ಅಲ್ಲ! ಅದು ನಮ್ಮ ಸೂರ್ಯಮಂಡಲದ 
9ನೆಯ ಗ್ರಹವೆನಿಸಿಕೊಂಡಿದ್ದ ಆಕಾಶಕಾಯ , ಪಾಪ! ಸ್ಫೂಟೊ ಈಗ ಗ್ರಹವಲ್ಲ. ಆ 
ಪಟ್ಟಿಯಿಂದ ಅದರ ಹೆಸರನ್ನು ತೆಗೆದುಹಾಕಿ ಕುಬ್ಬ ಗ್ರಹಗಳ ಪಟ್ಟಿಗೆ ಸೇರಿಸಿಬಿಟ್ಟಿದ್ದಾರೆ. 
ಅನ್ಯಾಯವಲ್ಲವೇ ? 


83 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


* ಪ್ರೊಟೊ 


ನೆಪ್ಯೂನ್ 


ಚಿತ್ರ 12 .1 : ಸೂರ್ಯ ನ ಸುತ್ತ ಗ್ರಹಗಳ 
ಕಕ್ಷೆಗಳು , ಅವುಗಳು ವೃತ್ತಗಳಲ್ಲಿ ದೀರ್ಘ 
ವೃತ್ತಗಳು ಎಂದು 17ನೆಯ ಶತಮಾನದಲ್ಲಿ 
ಕೆಪ್ಲರ್ ಪ್ರತಿಪಾದಿಸಿದನು. ಚಿತ್ರದಲ್ಲಿ ಗುರು , 
ಶನಿ , ಯುರೇನಸ್ , ನೆಪ್ಯೂನ್ ಮತ್ತು 
ಪ್ರೊಟೊಗಳ ಕಕ್ಷೆಯನ್ನು ತೋರಿಸಿದೆ. 
ಅದಲ್ಲದೆ ಪ್ರೊಟೊವಿನ ಕಕ್ಷೆಯಲ್ಲಿ ಅನೇಕ 
ಸಣ್ಣ ಪುಟ್ಟ ( ಚಿತ್ರದಲ್ಲಿ ಬಿಂದು ಸ್ವರೂಪ) 
ಆಕಾಶಕಾಯಗಳೂ ಸ೦ರ್ಯನನ್ನು 
ಸುತ್ತುತ್ತಿವೆ. ಆ ಪ್ರದೇಶಕ್ಕೆ ಕೈಪರ್ ಪಟ್ಟಿ (ಬೆಲ್ಸ್) 
ಎಂಬ ಹೆಸರು. 


ಶಾಲಾಮಕ್ಕಳಲ್ಲದೆ ಸ್ಫೂಟೊ ಬಗ್ಗೆ ಇನ್ನು ಯಾರಿಗೆ ಬಹಳ ಚಿಂತೆ ಇದೆ 
ಎಂದು ನೋಡೋಣ. ಅಮೆರಿಕದ ಸಂಯುಕ್ತ ಸಂಸ್ಥಾನದ ಎರಡು ಪ್ರಾಂತ್ಯಗಳ 
ಪ್ರಜೆಗಳಿಗೆ ಇದು ಇಷ್ಟವಾಗಿಲ್ಲ. ಸ್ಫೂಟೊವನ್ನು ಮೊದಲು ಕಂಡುಹಿಡಿದ ಖಗೋಳಜ್ಞ 
ನಮ್ಮಲ್ಲಿ ಹುಟ್ಟಿದ್ದರು ಎಂದು ಇಲಿನಾಯ್ ಪ್ರಾಂತ್ಯವೂ , ಅವರು ನಮ್ಮಲ್ಲಿ ಅನೇಕ 
ವರ್ಷಗಳು ನೆಲೆಸಿದ್ದರು ಎಂದು ನ್ಯೂಮೆಕ್ಸಿಕೊ ಪ್ರಾಂತ್ಯವೂ ಇದನ್ನು ಅನ್ಯಾಯವೆಂದು 
ಪ್ರತಿಭಟಿಸಿವೆ. ನ್ಯೂ ಮೆಕ್ಸಿಕೊ ಪ್ರಾಂತ್ಯವಂತೂ “ನೀವು ವಿಜ್ಞಾನಿಗಳು ಏನಾದರೂ 
ಮಾಡಿಕೊಳ್ಳಿ, ನಮಗೆ ಸ್ಫೂಟೊ ಇಂದೂ ಗ್ರಹವೇ ” ಎಂದು ಹೇಳಿಕೆ ಕೊಟ್ಟಿದೆ 
(ಅಮೆರಿಕದ ಪ್ರಾಂತ್ಯಗಳು ವಿಜ್ಞಾನ ಕ್ಷೇತ್ರದಲ್ಲಿ ಹೀಗೆ ಕೈ ಹಾಕುವುದು ಹೊಸದೇನಲ್ಲ. 
ಗಣಿತದ ಖ್ಯಾತ ಸ್ಥಿರಾಂಕ ' ಪೈ ' ಮೌಲ್ಯ ಇಷ್ಟೇ ಇರಬೇಕು ಎಂದು ಇಂಡಿಯಾನಾ 
ಪ್ರಾಂತ್ಯದ ವಿಧಾನ ಸಭೆಯಲ್ಲಿ ಚರ್ಚೆಗಳು ನಡೆದಿದ್ದವು). ಇದಲ್ಲದೆ ಸಂಖ್ಯೆ 9ರ 
ಹಿರಿಮೆಯನ್ನು ಸಾರುತ್ತಿದ್ದವರಿಗೂ ಆಘಾತವಾಗಿರುತ್ತದೆ. ನವರಸ, ನವರಾತ್ರಿಯ ಜೊತೆ 
ನವಗ್ರಹವಿಲ್ಲ. ಈಗ ಸಂಖ್ಯೆ 8ನ್ನು ಬೆಂಬಲಿಸಿದವರ ಗರ್ವ ಹೆಚ್ಚಾಗುತ್ತದೆ! 
- 1609ರಲ್ಲಿ ಗೆಲಿಲಿಯೊ ತನ್ನ ಹೊಸ ಟೆಲಿಸ್ಕೋಪನ್ನು ತಾರಾವೀಕ್ಷಣೆಗೆ 
ಉಪಯೋಗಿಸುವ ಮೊದಲು ಗೊತ್ತಿದ್ದ ಮುಖ್ಯ ಆಕಾಶಕಾಯಗಳು ( ನಕ್ಷತ್ರಗಳನ್ನು 
ಬಿಟ್ಟು) ಸೂರ್ಯ , ಚಂದ್ರ, ಬುಧ ( ಮರ್ಕ್ಯುರಿ), ಶುಕ್ರ (ವೀನಸ್ ), ಭೂಮಿ, ಮಂಗಳ 
( ಮಾರ್ಸ್) , ಗುರು (ಜೂಪಿಟರ್) ಮತ್ತು ಶನಿ ( ಸ್ಯಾಟರ್ನ್) , ಕೋಪರ್ನಿಕಸ್ , 
ಗೆಲಿಲಿಯೊ , ಕೆಪ್ಲರ್‌, ನ್ಯೂಟನ್ ಮತ್ತು ಇತರರ ಸಂಶೋಧನೆಗಳಿಂದ ಗ್ರಹಗಳ 
ಚಲನೆಗಳು ಅರ್ಥವಾಗಿದ್ದವು. 1781ರಲ್ಲಿ ವಿಲಿಯಮ್ ಹರ್ಷೆಲ್ ಯುರೇನಸ್‌ಗ್ರಹವನ್ನು 
ಕಂಡುಹಿಡಿದನು. ಈ ಗ್ರಹವನ್ನು ಅನಂತರ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ತನ್ನ 
ಪಥದಲ್ಲಿ ಹೋಗುವುದು ಕಂಡುಬಂದು ಅದು ಮತ್ತೊಂದು ಗ್ರಹದ ಪರಿಣಾಮವಿರಬೇಕು 
ಎಂದು ವಿಜ್ಞಾನಿಗಳು ಗ್ರಹಿಸಿ ಆ ಹೊಸ ಕಾಯಕ್ಕೆ ಹುಡುಕಿದಾಗ ನೆಸ್ಟೋನ್ ಗ್ರಹ 
1846ರಲ್ಲಿ ಸಿಕ್ಕಿತು . ಆದರೆ ಈ ಗ್ರಹದ ಪಥವೂ ಓರೆಕೋರೆ ಎಂದು 

84 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


2ean Chicago Dailu Tribune FINAL 
SEE ANOTHER WORLD IN SKY 


ಅವಘಡ: 
11 AM : 

* 


# { 

M # gy ಇದು 

ಕಾಣಿ 
WRSTU 
5 $ ೪ER - 2 

* ಇ ಇಗ 


ಕಳಕಳಿ 


ಚಿತ್ರ 12 .2 : 9ನೆಯ ಗ್ರಹವೆನಿಸಿಕೊಂಡಿದ್ದ ಸ್ಫೂಟೊವನ್ನು ಕಂಡುಹಿಡಿದ ಕೈಡ್ ಟಾಮ್ಯಾಗ್ 
(1906 - 1997) ಮತ್ತು ಮಾರ್ಚ್ 14, 1930ರಂದು ಅಮೆರಿಕದ ಶಿಕಾಗೋವಿನ ವೃತ್ತಪತ್ರಿಕೆಯಲ್ಲಿ 

ಅದರ ಆವಿಷ್ಕಾರದ ಸುದ್ದಿ 
ಕಾಣಿಸಿದ್ದರಿಂದ ವಿಜ್ಞಾನಿಗಳು ಇನ್ನೂ ಹೊಸ ಗ್ರಹಗಳು ಇರಬೇಕು ಎನ್ನುವ ನಿರ್ಧಾರಕ್ಕೆ 
ಬಂದರು. 1940ರಲ್ಲಿ ಕೈಡ್ ಟಾಮಾಗ್ ಎಂಬ ವಿಜ್ಞಾನಿ ಪ್ರೊಟೊವನ್ನು 
ಕಂಡುಹಿಡಿದರು. ಅಲ್ಲಿಯವರೆವಿಗೆ ಗ್ರಹಗಳಿಗೆಲ್ಲಾ ಗ್ರೀಕ್/ರೋಮನ್ ದೇವತೆಗಳ 
ಹೆಸರುಗಳನ್ನೇ ಇಟ್ಟಿದ್ದರು. ಚಿಕ್ಕ ಹುಡುಗಿಯೊಬ್ಬಳು ಫೂಟೊ ಎಂಬ ಹೆಸರನ್ನು ಕೊಟ್ಟಳು 
ಎಂದು ಪ್ರತೀತಿ. ಸೂರ್ಯನಿಂದ ಅತಿ ದೂರದ ಶೀತಲ ಗ್ರಹಕ್ಕೆ ಪಾತಾಳದ ದೇವತೆ 
( ನಮ್ಮಲ್ಲಿ ವಾಸುಕಿಯ ತರಹ) ಸರಿ ಎನಿಸಿರಬೇಕು. 

ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು 8 ನಿಮಿಷ 
ಬೇಕು; ಅದೇ ಬೆಳಕು ಸುಮಾರು 29 ರಿಂದ 49 ಖಗೋಳಮಾನ ದೂರ (ಪ್ರೊಟೊವಿನ 
ಪಥ ಅತಿ ದೀರ್ಘ ವೃತ್ತವಾದ್ದರಿಂದ ಈ ದೂರ ಬದಲಾಗುತ್ತ ಹೋಗುತ್ತದೆ) 
ಇರುವ ಸ್ಫೂಟೊವನ್ನು ಸೇರಬೇಕಾದರೆ 4 - 6 ಘಂಟೆ ಬೇಕಾಗುತ್ತದೆ. ಈ ಆಕಾಶಕಾಯದ 
ಬಗ್ಗೆ ಬಹಳ ವರ್ಷಗಳು ಹೆಚ್ಚು ಮಾಹಿತಿ ಸಿಗಲಿಲ್ಲ. ಸ್ಫೂಟೊ ಸೂರ್ಯನನ್ನು ಸುತ್ತಿ 
ಬರಲು 248 (ನಮ ) ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಇದರ ಅರ್ಧಭಾಗ ಬಂಡೆಗಳೂ 
ಮತ್ತೆ ಉಳಿದ ಅರ್ಧ ಹಿಮಗಡ್ಡೆ ಎಂದು ಊಹಿಸಲಾಗಿದೆ. 1978ರಲ್ಲಿ ಇದಕ್ಕೆ ಒಂದು 


ಶುಕ್ರ 


ಭೂಮಿ 


ಚಿತ್ರ 12 . 3 : ಗ್ರಹಗಳ 
ಹೋಲಿಕೆಗಳು - ಗಾತ್ರದ 
ಪ್ರಕಾರ - ಭೂಮಿ, ಶುಕ್ರ 
( ಹಿಂದಿನ ಸಾಲು) ಮತ್ತು 
ಮಂಗಳ , ಬುಧ, ಬ್ಲೂಟೋ 
( ಮುಂದಿನ ಸಾಲು) - 
ಇದರಿಂದ ಸ್ಫೂಟೋ ಎಷ್ಟು 
ಚಿಕ್ಕದೆಂದು ತಿಳಿಯಬಹುದು. 


ಮಂಗಳ 


ಬುಧ 


ಪೂಟೊ 


85 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಉಪಗ್ರಹವೂ ಇದೆ ಎಂದು ತಿಳಿದಾಗ ಇದರ ದ್ರವ್ಯರಾಶಿ (ತೂಕ) ಯನ್ನು 
ಕಂಡುಹಿಡಿಯಲು ಸಾಧ್ಯವಾಯಿತು. ಇದನ್ನು ಚಂದ್ರನಿಗೆ ಹೋಲಿಸಿದರೆ ತೂಕ 1/ 
5ರಷ್ಟು, ಗಾತ್ರ 1/3ರಷ್ಟು! ಸ್ಫೂಟೊವಿನ ಅರ್ಧದಷ್ಟು ಇರುವ ಉಪಗ್ರಹ ಚರಾನ್ 
ದೊಡ್ಡಉಪಗ್ರಹವೆ ಸರಿ : ( ನಮ್ಮ ಚಂದ್ರನ ತೂಕ ಭೂಮಿಯ 1 % ಮಾತ್ರ). ಒಟ್ಟಿನಲ್ಲಿ 
ಚಂದ್ರನಿಗಿಂತ ಬಹಳ ಚಿಕ್ಕದಾದ ಸ್ಫೂಟೊ ಗ್ರಹಗಳ ಪಟ್ಟಿಯಲ್ಲಿ ಸೇರಿದ್ದು ಹೆಚ್ಚೇ !! 

- 1951ರಲ್ಲಿ ಕೈಪರ್‌ ಎಂಬ ಖಗೋಳಜ್ಞರು ಸೌರಮಂಡಲದ 
ಹೊರವಲಯಗಳಲ್ಲಿ ಸಾವಿರಾರು ಚಿಲ್ಲರೆ ಆಕಾಶಕಾಯಗಳು ಸೂರ್ಯನನ್ನು 
ಸುತ್ತುತ್ತಿರಬೇಕು ಎಂದು ಮಂಡಿಸಿದರು . ಅಂದರೆ ಸೌರವ್ಯೂಹದ ಹೊರವಲಯಗಳು 
ಖಾಲಿ ಇಲ್ಲ ಎಂದು ಅವರ ವಾದವಾಗಿದ್ದಿತು. ಈ ವಲಯಕ್ಕೆ ಕಾಲಕ್ರಮೇಣ ಕೈಪರ್ 
ಪಟ್ಟಿ ಎಂಬ ಹೆಸರು ಬಂದಿತು. 20ನೆಯ ಶತಮಾನದಲ್ಲಿ ಟೆಲಿಸ್ಕೋಪ್‌ಗಳ ವೀಕ್ಷಣಾ 
ಶಕ್ತಿ ಹೆಚ್ಚಾಗುತ್ತ ಹೋದಂತೆ ಕ್ಷೀಣ ಬೆಳಕಿನ ಅನೇಕ ಆಕಾಶಕಾಯಗಳು 
ಕಂಡುಹಿಡಿಯಲ್ಪಟ್ಟವು. ಅವುಗಳಲ್ಲಿ ಎರೆಸ್ ಎಂಬ ಆಕಾಶಕಾಯ ಪ್ರೊಟೊವಿಗಿಂತ 
25 % ಹೆಚ್ಚು ತೂಕವಿದ್ದಿತು. ಇದಲ್ಲದೆ ಬಹಳ ಹಿಂದೆ ಕಂಡುಹಿಡಿದಿದ್ದ ಸೆರೆಸ್ ಎಂಬ 
ಕುದ್ರಗ್ರಹವೂ ಸುಮಾರು ಸ್ಫೂಟೊವಿನ ತರಹವೇ ಇದ್ದಿತು. ಆದ್ದರಿಂದ ಸ್ಫೂಟೊ 
ವಿಶೇಷವೇ ಎಂದು ಖಗೋಳಜ್ಞರಿಗೆ ಸಂದೇಹ ಪ್ರಾರಂಭವಾಯಿತು. ಸ್ಫೂಟೊವಿನ 
ಭವಿಷ್ಯವನ್ನು ನಿರ್ಧರಿಸಲು ಅವರಿಗೆ ಮೂರು ದಾರಿಗಳು ಕಾಣಿಸಿದವು. (1) ಸ್ಫೂಟೊ , 
ಎರಿಸ್ ಮತ್ತು ಸರೆಸ್ ಎಲ್ಲಾ ಸೇರಿ 11 ಗ್ರಹಗಳಿವೆ ಎಂದುಕೊಳ್ಳಬಹುದು. 


ಎರಿಸ್ 


(1800 miles) 


ಚಿತ್ರ 12 .4 : ಗ್ರಹ ಉಪಗ್ರಹಗಳ 
ವ್ಯಾಸ ಗ ಳ ವ ತಂದು 
ಹೋಲಿಕೆ ( ಮೇಲಿಂದ ಕೆಳಗೆ, 
ಎಡದಿಂದ ಬಲಕ್ಕೆ) ಎರಿಸ್ ವ್ಯಾಸ 
( + 2900 ಕಿ. ಮೀ .), ಸ್ಫೂಟೊ 
( 2200 ಕಿ . ಮೀ .) ಚಂದ್ರ 
( 3400 ಕಿ. ಮೀ .) ಮತ್ತು 
ಭೂಮಿ (12800 ಕಿ. ಮೀ .) 


ಫೋಟೋ 
( 140 miles) 


23.066 miles ) de o miles) 


( 2) ಸ್ಫೂಟೊವನ್ನು ಕೈಬಿಟ್ಟು 8 ಗ್ರಹಗಳನ್ನು ಮಾತ್ರ ಇಟ್ಟುಕೊಳ್ಳುವುದು. ( 3) ಹಿಂದಿನ 
ತರಹವೇ 9 ಗ್ರಹಗಳಿವೆ ಎಂದುಕೊಂಡು ಮುಂದೆ ಹೋಗುವುದು. ಅದೇ ಸಮಯದಲ್ಲಿ 
ಗ್ರಹಕ್ಕೆ ಏನೇನು ಗುಣಗಳಿರಬೇಕು ಎಂದೂ ನಿಶ್ಚಯಮಾಡಿದರು. ಆ ಗುಣಗಳು : 1) 
ಆಕಾಶಕಾಯವುಸೂರ್ಯನನ್ನು ಸುತ್ತುತ್ತದೆಯೇ ? - ಹೌದು, ಅನುಮಾನವೇ ಇಲ್ಲ 
ಎಂದು ಉತ್ತರ ಕೊಡಬಹುದು 2) ಆಕಾಶಕಾಯ ಗೋಳಾಕಾರವೇ ? - ಪ್ರಾಯಶಃ 
ಎಂಬ ಉತ್ತರ 3) ಆಕಾಶಕಾಯದ ಸುತ್ತಮುತ್ತ ಬೇರೇನೂ ಇಲ್ಲವೇ ? – ಈ ಪ್ರಶ್ನೆಗೆ 


86 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಉತ್ತರ ಪ್ರಾಯಶಃ ಇರಬಹುದು. ಆಕಾಶಕಾಯಕ್ಕೆ ಸರಿಯಾದ ದ್ರವ್ಯರಾಶಿ ಇದ್ದಲ್ಲಿ 
ಅದು ಬೇರೆ ಯಾವ ವಸ್ತುವಿಗೂ ಅಲ್ಲಿರಲು ಅವಕಾಶ ಕೊಡುವುದಿಲ್ಲ. ವಸ್ತು ನಿಜವಾದ 
ಗ್ರಹವಾಗಿದ್ದಲ್ಲಿ ಚಿಕ್ಕ ಪುಟ್ಟ ಆಕಾಶಕಾಯಗಳನ್ನು ಸೆಳೆದುಕೊಂಡುಬಿಡುತ್ತದೆ ಅಥವಾ 
ಅವುಗಳ ಪಥವನ್ನೇ ಬದಲಾಯಿಸಿಬಿಡುತ್ತದೆ . ಅಂದರೆ ನನ್ನ ಪಥ ನನಗೆ ಮಾತ್ರ! 
ಸ್ಫೂಟೊವಿಗೆ ಆ ಸಾಮರ್ಥ್ಯವಿಲ್ಲ ಎಂದು ಗೊತ್ತಾಯಿತು. ಅನೇಕ ಚಿಕ್ಕ ಪುಟ್ಟ 
ಆಕಾಶಕಾಯಗಳು ಅದರ ನೆರೆಹೊರೆಯಲ್ಲಿ ಇರುವುದರಿಂದ ಇದು ಕುಬ್ಬ ಗ್ರಹ 
ಮಾತ್ರವೆಂದು ನಿರ್ಧರಿಸಲಾಯಿತು. ಆದ್ದರಿಂದ ಅದನ್ನು ಗ್ರಹಗಳ ಪಟ್ಟಿಯಿಂದ 
ಉಚ್ಛಾಟಿಸಲಾಯಿತು. ಮುಂದೆ ಏನು ? ಪ್ರೊಟೊವಿನ ಪಥದಲ್ಲಿ ಇತರೇ 
ಆಕಾಶಕಾಯಗಳಿರುವುದರಿಂದ ಅಂತಹ ಒಂದೆರಡನ್ನು ನುಂಗಿಕೊಂಡು 
( ಗುರುತ್ವಾಕರ್ಷಣೆಯಿಂದ) ತೂಕ ಹೆಚ್ಚು ಮಾಡಿಕೊಂಡು ಮತ್ತೆ ಗ್ರಹಪಟ್ಟಕ್ಕೆ ಅರ್ಜಿ 
ಹಾಕಿಕೊಳ್ಳಬಹುದು ಅಥವಾ ಹೀಗೆಯೇ ಕಾಲ ಕಳೆಯಬಹುದು! 

ಶಾಲಾ ಮಕ್ಕಳಿಗೆ ಮತ್ತು ಕೆಲವು ವಯಸ್ಕರಿಗೂ ಈ ಸಮಾಚಾರ ಏಕೆ ಅಷ್ಟು 
ಆಘಾತವನ್ನು ಉಂಟು ಮಾಡಿರಬಹುದು ಎಂದು ವಿಚಾರಿಸೋಣ. ಮಕ್ಕಳು ಬೆಳೆಯುತ್ತ 
ವಿಷಯ ಸಂಗ್ರಹಣೆ ಮಾಡುತ್ತ ತಮ್ಮ ಪ್ರಪಂಚವನ್ನು ಬೆಳೆಸಿಕೊಳ್ಳುತ್ತಾರೆ. ಆದರೆ 
ಇದ್ದಕ್ಕಿದ್ದ ಹಾಗೆ ಆ ಪ್ರಪಂಚ ಅಲುಗಾಡಿದಾಗ ಮನಸ್ಸಿನ ಮೇಲೆ ತೀವ್ರ ಪರಿಣಾಮ 
ಬೀರುತ್ತದೆ . ಅದನ್ನು ಒಪ್ಪಿಕೊಳ್ಳಲೂ ಕಷ್ಟವಾಗುತ್ತದೆ . ಇದಕ್ಕೆ ಒಂದು ಉದಾಹರಣೆ 
ಇದೆ. ನಮ್ಮ ಮಗಳು ಚಿಕ್ಕವಳಿದ್ದಾಗ ನಿದ್ರೆ ಮಾಡಿಸಲು ಒಂದು ಕಟ್ಟುಕಥೆ ಹೇಳುತ್ತಿದ್ದೆ . 
ಹಾಗೇ ಸುಮಾರು ಒಂದು ತಿಂಗಳು ಕಳೆಯಿತು. ಆದರೆ ಒಂದು ದಿನ ಅದನ್ನು 
ಬದಲಾಯಿಸಿದೆ. ಅದು ಅವಳಿಗೆ ಇಷ್ಟವಾಗದೆ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು 
ಗಲಾಟೆ ಮಾಡಿದಳು . ಇಂಥ ಕಾರಣಗಳಿಂದಲೇ ಏನೋ ಎಷ್ಟೋ ಜನರ ಮನಸ್ಸಿನಲ್ಲಿ 
ಬ್ಲೂಟೋ 9ನೆಯ ಗ್ರಹವಾಗಿಯೇ ಉಳಿಯಬಹುದು! 

(ಕನ್ನಡ ಪ್ರಭ, ಫೆಬ್ರವರಿ 2011 ) 


ಇಂದಿನ ಮಾಹಿತಿ 


- ಸ್ಫೂಟೊ ಬಗ್ಗೆ ನೊಂದುಕೊಳ್ಳುವ ಮಕ್ಕಳು ಮತ್ತು ವಯಸ್ಕರೂ ಇನ್ನೂ ಬಹಳ 
ಮಂದಿ ಇದ್ದಾರೆ. 2015 ಜುಲೈ 14ರಂದು ' ನ್ಯೂ ಹೊರೈಜನ್' ಎಂಬ ಬಾಹ್ಯಾಕಾಶ 
ನೌಕೆ ಸ್ಫೂಟೊ ಬಳಿ ಹೋಯಿತು. ಅಂದು ನೌಕೆ ಸ್ಫೂಟೊಗೆ12000 ಕಿ. ಮೀ .ಗಳಿಗಿಂತ 
ಹತ್ತಿರವಿತ್ತು. ಅಲ್ಲಿಂದ ಬಂದಿರುವ ಚಿತ್ರಗಳು ಚೆನ್ನಾಗಿವೆ. ಆದರೂ ವಿವರಗಳಿಗೆ ಸ್ವಲ 
ಸಮಯ ಕಾಯಬೇಕಾಗುತ್ತದೆ. ಇದರಿಂದ ಸ್ಫೂಟೊ ಬಗ್ಗೆ ಹೊಸ ಮಾಹಿತಿಗಳನ್ನು 
ನಿರೀಕ್ಷಿಸಿದೆ. 


87 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


13 . ಶುಕ್ರ ಸಂಕ್ರಮ 
( ನಮ್ಮ ಜೀವನದ ಮುಖ್ಯ ಘಟನೆಗಳು ಯಾವುವು ಎಂದಾಗ ವೈಯುಕ್ತಿಕ ವಿಷಯಗಳನ್ನು 
ಬಿಟ್ಟರೆ ನಮಗೆ ತಕ್ಷಣ ಹೊಳೆಯುವುದು ದೇಶಕ್ಕೆ ಒಳ್ಳೆಯದೋ , ಕೆಟ್ಟದ್ದೋ ಆದ ದಿನಗಳು. 
ಆದರೆ ಅಷ್ಟೇ ಮುಖ್ಯ ಜೀವನದಲ್ಲಿ ಒಮ್ಮೆ ಮಾತ್ರ ನೋಡಲು ಸಿಗುವ ಖಗೋಳದ 
ವಿದ್ಯಮಾನಗಳು ಕೂಡ! 1986ರಲ್ಲಿ ಹ್ಯಾಲೀ ಧೂಮಕೇತು ಬಂದಿದ್ದಿತು; ಮತ್ತೆ ಬರುವುದು 
2062ರಲ್ಲಿ ಕೆಲವೇ ದಿನಗಳಲ್ಲಿ ಮತ್ತೊಂದು ಅದ್ಭುತ ಖಗೋಳವಿದ್ಯಮಾನ ನಡೆಯಲಿದೆ. 
ನಮ್ಮ ದಿನಚರಿಯಲ್ಲಿ ಬರೆದುಕೊಳ್ಳುವಷ್ಟು ಮುಖ್ಯ. ಅದೇ 2012ರ ಜೂನ್ 6ರಂದು 
ಬೆಳಗಿನ ಜಾವದಲ್ಲಿ (6- 10) ನಡೆಯಲಿರುವ ಶುಕ್ರ ಸಂಕ್ರಮಣ! ಮುಂದೆ 120 ವರ್ಷಗಳ 
ತನಕ ಇದು ನೋಡಲು ಸಿಗುವುದಿಲ್ಲ. ಆದರೆ ಅಂದು ಸೂರ್ಯನನ್ನು ಬರಿಗಣ್ಣಿನಿಂದ 
ನೋಡಬೇಡಿ; ವಿಶೇಷ ಕನ್ನಡಕಗಳನ್ನು ಉಪಯೋಗಿಸಿ ಅಥವಾ ಪರದೆಯ ಮೇಲೆ 
ಸೂರ್ಯನ ಬಿಂಬವನ್ನು ನೋಡಿ) 

ರಾತ್ರಿಯ ಆಕಾಶದಲ್ಲಿ ಚಂದ್ರನನ್ನು ಬಿಟ್ಟರೆ ಶುಕ್ರನೇ ಅತಿ ಪ್ರಕಾಶಮಾನವಾದ 
ಆಕಾಶಕಾಯ , ಈ ಗ್ರಹ ಕೆಲವು ಬಾರಿ ಉಷೆಯಲ್ಲಿ, ಕೆಲವು ಬಾರಿ ಸಂಜೆಯಲ್ಲಿ 
ಕಾಣಿಸುತ್ತದೆ. ಆದ್ದರಿಂದ ಗ್ರೀಕರು ಇವುಗಳಿಗೆ ಎರಡು ಬೇರೆ ಬೇರೆ ಹೆಸರಿಟ್ಟಿದ್ದರು. 


88 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಆದರೆ ಅವರ ಮಹಾ ಗಣಿತಜ್ಞ ಪೈಥಾಗೊರಾಸ್ ಇದನ್ನು ಒಂದೇ ಎಂದು 
ಗುರುತಿಸಿದನಂತೆ. ಆದರೆ ಮಧ್ಯ ಅಮೆರಿಕದ ಮಾಯಾ ಜನಾಂಗ ಇದು ಮೊದಲೇ 
ತಿಳಿದಿದ್ದು ಸ್ವಾರಸ್ಯಕರ ವಿಷಯ . ಭೂಮಿಗಿಂತ ಸ್ವಲ್ಪ ಮಾತ್ರ ಕಡಿಮೆ ದ್ರವ್ಯರಾಶಿ ಮತ್ತು 
ಕಡಿಮೆ ಗಾತ್ರವೂ ಇರುವ ಈ ಗ್ರಹ ಕಡಿಮೆ ಉಷ್ಣವಿದ್ದು ವಾತಾವರಣದಲ್ಲಿ ಹೆಚ್ಚು 
ಇಂಗಾಲಾಮ್ಲವಿರದಿದ್ದರೆ ಇದೂ ವಾಸಯೋಗ್ಯವಾಗುತ್ತಿತ್ತೋ ಏನೋ ! 


Venes . The forminy Star 


ಚಿತ್ರ 13 .1 : ಸಂಜೆಯ ಆಕಾಶದಲ್ಲಿ ಶುಕ್ರ; ಈ ಪ್ರಕಾಶಮಾನವಾದ ಗ್ರಹ ಬೆಳಿಗ್ಗೆ ಅಥವಾ 
ಸಂಜೆ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಇದನ್ನು ಬೆಳ್ಳಿಯ ಚುಕ್ಕೆ ಎಂದೂ ಕರೆಯುತ್ತಾರೆ 


ಗ್ರಹಗಳೆಲ್ಲವೂ ಸೂರ್ಯನನ್ನು ಸುತ್ತುತ್ತವೆ ಎಂದು 16ನೆಯ ಶತಮಾನದಲ್ಲಿ ಕೋಪರ್ನಿಕಸ್ 
ಪ್ರತಿಪಾದಿಸಿದನು. ಸೂರ್ಯನಿಂದ ಬುಧ ಅತಿ ಹತ್ತಿರ ; ಅನಂತರ ಶುಕ್ರ ಮತ್ತು 
ಭೂಮಿ,ಸೂರ್ಯನ ಹತ್ತಿರವೇ ಇರುವುದರಿಂದ ಇವೆರಡೂ ಸಂಜೆ ಅಥವಾ ಉಷೆಯಲ್ಲಿ 
ಮಾತ್ರ ಕಾಣಿಸಿಕೊಳ್ಳುತ್ತವೆ . ಬುಧ ಶುಕ್ರ ಗ್ರಹಗಳ ಕಕ್ಷೆ ಭೂಮಿಯ ಕಕ್ಷೆಯೊಳಗೆ. 
ಆದ್ದರಿಂದ ಒಂದೊಂದು ಬಾರಿ ಶುಕ್ರ ಗ್ರಹ ಭೂಮಿಗೂ ಸೂರ್ಯನಿಗೂ ಮಧ್ಯೆ 
ಬರುತ್ತದೆ. ಹಾಗೆ ಸೂರ್ಯ, ಶುಕ್ರ ಮತ್ತು ಭೂಮಿ ಒಂದೇ ನೇರದಲ್ಲಿ ಇರುವಾಗ 
ಅದು ಸಂಕ್ರಮವೆನ್ನಿಸಿಕೊಳ್ಳುತ್ತದೆ. ಇದು ಒಂದು ರೀತಿಯಲ್ಲಿ ಗ್ರಹಣವೇ ! ಆದರೆ ಶುಕ್ರ 
ಬಹಳ ದೂರದಲ್ಲಿರುವುದರಿಂದ ಅದು ಸೂರ್ಯನ ಮುಂದೆ ಒಂದು ಕಪ್ಪು ಚುಕ್ಕೆಯಾಗಿ 
ಮಾತ್ರ ಕಾಣಿಸಿಕೊಳ್ಳುತ್ತದೆ. ಅಂದರೆ ಚಂದ್ರನಂತೆ ಕತ್ತಲೆಯನ್ನೇನೂ ಉಂಟುಮಾಡುವುದಿಲ್ಲ. 
ಆ ಚುಕ್ಕೆ ನಿಧಾನವಾಗಿ ಸೂರ್ಯನ ಮುಂದೆ ಹಾಯ್ದು ಹೋಗುತ್ತದೆ . ಸೂರ್ಯನ 
ಬಿಂಬವನ್ನು ಪೂರ್ತಿ ಹಾದು ಹೋಗಲು ಸುಮಾರು 6 ಗಂಟೆಗಳನ್ನು 
ತೆಗೆದುಕೊಳ್ಳುತ್ತದೆ.ಸುಮಾರು 110 - 130 ವರ್ಷಗಳಿಗೊಮ್ಮೆ ಜೋಡಿ ಸಂಕ್ರಮಗಳು 
ನಡೆಯುತ್ತವೆ . ಒಂದು ಸಂಕ್ರಮ ನಡೆದನಂತರ ಮತ್ತೊಂದು 8 ವರ್ಷಗಳಲ್ಲೇ 
ಕಾಣಬರುತ್ತದೆ. 2004ರ ಜೂನ್‌ನಲ್ಲಿ ಒಂದು ನಡೆದಿದ್ದಿತು. ಈಗ ಮತ್ತೆ ಈ ವರ್ಷದ 
ಜೂನ್‌ನಲ್ಲಿ ನಡೆಯುತ್ತದೆ. ಕೆಲವು ಬಾರಿ ಈ ಸಂಕ್ರಮಗಳು ಡಿಸೆಂಬರಿನಲ್ಲಿಯೂ 


89 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


13 . 2 : ಶುಕ್ರಗ್ರಹ ಸೂರ್ಯ ನ 
ಬಿ೦ಬ ದ ಮು೦ದೆ 
ಹಾಯ್ದುಹೋಗುತ್ತಿದೆ. ಇದನ್ನು 
ಒ೦ದು ಗ್ರಹಣ ವೆ೦ದೇ 
ತಿಳಿಯಬಹುದು. ಶುಕ್ರ ಗ್ರಹ 
ಸರ್೦ುನಿಗಿ೦ತ ಬಹಳ 
ಚಿಕ್ಕದಾಗಿರು ವ ದ ರಿ೦ದ 
ಸೂರ್ಯನ ಪ್ರಕಾಶ ಬಹಳ ಸ್ವಲ್ಪ 
( 0 .1 % ) . - ವಾತ 
ಕಡಿಮೆಯಾಗುತ್ತದೆ. 


ನಡೆಯುತ್ತವೆ . ಹಿಂದೆ ದಾಖಲೆಯಾದ ಸಂಕ್ರಮಣಗಳು ಈ ರೀತಿ ಇವೆ: 1631 ( 1639), 
1761 (1769), 1874 ( 1882 ), 2004 ( 2012), ಈ ಸಂಕ್ರಮವನ್ನು 1032ರಲ್ಲಿ 
ಪರ್ಶಿಯದ ಒಬ್ಬ ಖಗೋಳಜ್ಞ ವೀಕ್ಷಿಸಿದ್ದ ಎಂದೂ ಮತ್ತು ಅದರಿಂದ ಶುಕ್ರ ಸೂರ್ಯನಿಗೆ 
ಭೂಮಿಗಿಂತ ಹತ್ತಿರವಿದೆ ಎಂದು ತೋರಿಸಿದ ಎಂಬ ವರದಿಗಳಿವೆ. 1627ರಲ್ಲಿ ಗ್ರಹಗಳ 
ಕಕ್ಷೆಗಳ ಬಗ್ಗೆ ತನ್ನ ನಿಯಮಗಳನ್ನು ಪ್ರತಿಪಾದಿಸಿದ ಮಹಾ ಖಗೋಳಜ್ಞ ಯೊಹಾನಸ್ 
ಕೆಪ್ಲರ್ ಈ ಸಂಕ್ರಮ 1631ರಲ್ಲಿ ನಡೆಯುತ್ತದೆ ಎಂದು ಭವಿಷ್ಯ ಹೇಳಿದ್ದನು; 
ಯೂರೋಪಿನಲ್ಲಿ ಅದು ಹೆಚ್ಚು ಹೊತ್ತು ಕಾಣಿಸಿಕೊಳ್ಳಲಿಲ್ಲವಾದರೂ ಇಟಲಿಯ 
ಗಾಸೆಂಡಿ ಇದನ್ನು ವೀಕ್ಷಿಸಿದನು. ಮತ್ತೆ 1639ರಲ್ಲಿ ಇಂಗ್ಲೆಂಡಿನ ಜೇಮ್ಸ್ ಹ್ಯಾರೋಕ್ 
ಎಂಬ ಯುವಕ ತನ್ನ ಸ್ನೇಹಿತನಿಗೆ ಇದನ್ನು ತೋರಿಸಿದ ದಾಖಲೆಯೂ ಇದೆ. 

- ಎಡ್ಂಡ ಹ್ಯಾಲೀ ಭೂಮಿಯ ಬೇರೆ ಬೇರೆ ಸ್ಥಳಗಳಿಂದ ಈ ಸಂಕ್ರಮವನ್ನು 
ವೀಕ್ಷಿಸಿದರೆ ಭೂಮಿ ಮತ್ತು ಸೂರ್ಯರ ದೂರವನ್ನು ಅಳೆಯಬಹುದು ಎಂದು 
1716ರಲ್ಲಿ ಲೆಕ್ಕ ಮಾಡಿದ್ದನು; 1761 ಮತ್ತು 1769ರಲ್ಲಿ ಈ ಸಂಕ್ರಮಗಳು 
ನಡೆಯುತ್ತವೆ ಎಂಬ ಅರಿವೂ ಅವನಿಗೆ ಇದ್ದಿತು. ತಾನೇ ಬದುಕಿರದಿದ್ದರೂ ಬೇರೆ 
ಯಾರಾದರೂ ಈ ಪ್ರಯೋಗವನ್ನು ನಡೆಸಬೇಕೆಂದು ಅವನು ಇಷ್ಟಪಟ್ಟಿದ್ದನು. ಈಗ 
ಮಂಗಳಕ್ಕೆ ರಾಕೆಟ್‌ಗಳು ಹೋಗುವಂತೆ , 18ನೆಯ ಶತಮಾನದಲ್ಲಿ ತಿಂಗಳುಗಟ್ಟಲೆ 
ಸಮುದ್ರ ಪ್ರಯಾಣಮಾಡಿ ಈ ಸಂಕ್ರಮವನ್ನು ವೀಕ್ಷಿಸುವ ಪ್ರಯತ್ನಗಳು ಪ್ರಾರಂಭವಾದವು. 
1761 ಮತ್ತು 1769ರಲ್ಲಿ ಭಾರತದಲ್ಲಿ ಇದು ಚೆನ್ನಾಗಿ ಕಾಣಿಸುತ್ತದೆ ಎಂದು ಜೆಂಟಲ್ 
ಎಂಬ ಫ್ರಾನ್ಸಿನ ಸಂಶೋಧಕನೊಬ್ಬ ಇಲ್ಲಿಗೆ ಬಂದಿದ್ದ. ಮತ್ತಷ್ಟು ಪ್ರಖ್ಯಾತವಾದದ್ದು 
ಜೇಮ್‌ ಕುಕ್‌ನ ಪ್ರಯಾಣ, ನ್ಯೂಜಿಲ್ಯಾಂಡ್ ಅನ್ನು ಕಂಡುಹಿಡಿದ ಈತ ತಾಹಿತಿದ್ವೀಪದಲ್ಲಿ 
ಈ ಸಂಕ್ರಮ ಚೆನ್ನಾಗಿ ಕಾಣಿಸುತ್ತದೆಂದು 1768ರಲ್ಲಿ ಇಂಗ್ಲೆಂಡಿನ ಸರ್ಕಾರದ 
ಯೋಜನೆಯಂತೆ ಒಂದು ಹಡಗಿನಲ್ಲಿ ಹೊರಟ ಎಂಟು ತಿಂಗಳ ಪ್ರಯಾಸದ ಪ್ರಯಾಣದ 
ನಂತರ ತಾಹಿತಿದ್ದೀಪವನ್ನು ಸೇರಿ ಸಂಕ್ರಮಣವನ್ನು ವೀಕ್ಷಿಸಿ ದಾಖಲೆಗಳನ್ನು ತಯಾರಿಸಿದ. 


90 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಪ್ರಪಂಚದ ಬೇರೆ 7 ಜಾಗಗಳಿಂದಲೂ ಇದರ ಬಗ್ಗೆ ಮಾಹಿತಿಗಳು ಬಂದವು. 1874 
ಮತ್ತು 1882ರಲ್ಲಿ ಮತ್ತೆ ಭೂಮಿಯ ಅನೇಕ ಭಾಗಗಳಿಂದ ವೀಕ್ಷಣೆಗಳು ನಡೆದು 
ಭೂಮಿ -ಸೂರ್ಯನ ಅಂತರ ಕಂಡುಹಿಡಿಯಲ್ಪಟ್ಟಿತು. ಇಂದು ಬೇರೆಯ ವಿಧಾನಗಳಿಂದ 
ಈ ಸಂಖ್ಯೆ ಅತಿ ನಿಖರವಾಗಿ ತಿಳಿದಿದೆ. ಅದರ ಮೌಲ್ಯ 149.6 ಮಿಲಿಯ ಕಿ. ಮೀ . ಗಳು. 
ಶುಕ್ರ ಸಂಕ್ರಮದಿಂದ 1884ರಲ್ಲಿ ಪಡೆದ ಮೌಲ್ಯ ಇದಕ್ಕಿಂತ ಸ್ವಲ್ಪ ಮಾತ್ರ ( <1 % ) 
ತಪ್ಪಿದ್ದಿತು. 

ಭಾರತದಲ್ಲೂ ಸಂಕ್ರಮದ ವೀಕ್ಷಣೆಯಲ್ಲಿ ಅನೇಕರಿಗೆ ಆಸಕ್ತಿ ಇದ್ದಿತು. 1884ರಲ್ಲಿ 
ನರಸಿಂಗರಾವ್ ಎಂಬ ಭಾರತೀಯ ಖಗೋಳಜ್ಞರು ಆಂಧ್ರದಲ್ಲಿನ ತಮ್ಮದೇ 
ವೇಧಶಾಲೆಯಿಂದ ವೀಕ್ಷಿಸಿದ ದಾಖಲೆಗಳಿವೆ. ಅದಲ್ಲದೆ ಹಳೆಯ ಖಗೋಳಸಿದ್ದಾಂತಗಳ 
ಅರಿವಿದ್ದ ಸಾಮಂತ ಚಂದ್ರಶೇಖರ ಎಂಬುವವರು ಒರಿಸ್ತನಲ್ಲಿ ಇದನ್ನು ವೀಕ್ಷಿಸಿದರು. 
ಸುಮಾರು ಅದೇ ಸಮಯದಲ್ಲಿ ಮದ್ರಾಸ್ ವೇದಶಾಲೆಯ ರಘುನಾಥಾಚಾರಿ 
ಎಂಬುವವರು ಈ ವಿಷಯಗಳ ಬಗ್ಗೆ 3 ಪುಸ್ತಕಗಳನ್ನು ಹೊರತಂದರು. 

, ಇಂದು ಹೊಸ ಗ್ರಹಗಳನ್ನು ಕಂಡುಹಿಡಿಯಲು ಈ ಸಂಕ್ರಮದ ವಿಧಾನವನ್ನೇ 
ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಗ್ರಹ ನಕ್ಷತ್ರದ ಮುಂದೆ ಬಂದಾಗ ಅದರ ಬೆಳಕು 
ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ. ಆದ್ದರಿಂದ ಒಂದು ನಕ್ಷತ್ರದ ಬೆಳಕನ್ನು ಸತತವಾಗಿ 
ಗಮನಿಸುತ್ತಿದ್ದರೆ, ಅದರ ಬೆಳಕು ನಿಯತಕಾಲಿಕವಾಗಿ ಕಡಿಮೆಯಾದರೆ ಗ್ರಹವೊಂದು 
ಅದನ್ನು ಸುತ್ತುತ್ತಿದೆ ಎಂದು ಹೇಳಬಹುದು. 


ಶುಕ್ರನ ಇತರ ಸ್ವಾರಸ್ಯಗಳು : ಮಾಯಾ ಸಂಖ್ಯೆ 584! 

ಕಳೆದ ಶತಮಾನದ ಖ್ಯಾತ ಭೌತ ವಿಜ್ಞಾನಿ ಫೈನ್‌ರು ಮೆಕ್ಸಿಕೋಗೆ ಮಧುಚಂದಕ್ಕೆ 
ಹೋದಾಗ ಅವರನ್ನು ಒಂದು ಸಂಖ್ಯೆ ಆಶ್ಚರ್ಯಗೊಳಿಸಿತು. ಅವರ ಹೆಂಡತಿಗೆ 
ಮೆಕ್ಸಿಕೋವಿನ ಮಾಯಾ ಸಂಸ್ಕತಿಯ ಹುಚ್ಚು! ಮಾಯಾ ನಾಗರಿಕತೆ ವಿಶ್ವದ ಒಂದು 
ಪ್ರಮುಖ ಹಳೆಯ ಸಂಸ್ಕತಿ, ಅತ್ಯುನ್ನತ ಕಲೆ, ವಾಸ್ತುಶಿಲ್ಪಗಳಿದ್ದು ಅವರು ಕಟ್ಟಿ ಬಿಟ್ಟು 
ಹೋದ ಅನೇಕ ಪಿರಮಿಡ್ ಆಕೃತಿಯ ದೇವಾಲಯಗಳು ಇಂದೂ ಜನರನ್ನು 
ಆಕರ್ಷಿಸುತ್ತವೆ. ಅಂತೂ ಪೈನ್ ಮನ್ ಮತ್ತು ಪತ್ನಿ ಆ ಪಿರಮಿಡ್ ಹತ್ತಾಯಿತು, ಈ 
ಪಿರಮಿಡ್ ಇಳಿದಾಯಿತು. ಅವರನ್ನು ಹೆಂಡತಿ ಸಾಕಷ್ಟು ವಸ್ತುಸಂಗ್ರಹಾಲಯಗಳಿಗೆ 
ಎಳೆದುಕೊಂಡುಹೋಗಿ ಸುಸ್ತು ಮಾಡಿಸಿದ್ದರು. ಮುಂದಿನ ದಿನ ಹೆಂಡತಿ ಕರೆದಾಗ 
ಇಲ್ಲ, ನೀನು ಹೋಗಿಬಾ ಎಂದರಂತೆ. ಒಂದು ವಸ್ತುಸಂಗ್ರಹಾಲಯದಲ್ಲಿ ಫೈನನ್ನರಿಗೆ 
ಒಂದು ಹಳೆಯ ಪುಸ್ತಕದ ಪ್ರತಿ ಸಿಕ್ಕಿತ್ತು. ಅದನ್ನು ತೆಗೆದು ನೋಡಿದರೆ ಬರೀ 
ಚುಕ್ಕೆಗಳು ಅಥವಾ ಗೆರೆಗಳು . ಇದು ಮಾಯಾ ಜನಾಂಗದವರ ಚಿತ್ರಲಿಪಿಯಿರಬೇಕು 
ಎಂದು ತಕ್ಷಣ ಅರಿತರು. ಒಗಟುಗಳು ಎಂದರೆ ಅವರಿಗೆ ಮಹಾ ಇಷ್ಟ . ನೊಬೆಲ್ 
ಪ್ರಶಸ್ತಿ ಗಳಿಸಿದ ಚುರುಕು ಬುದ್ದಿ ಬೇರೆ! ಒಂದೆರಡು ದಿನಗಳಲ್ಲೇ ಅವರು ಇದರ 


91 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಸಂಜೆ 


ಬೆಳಿಗ್ಗೆ 


ಸೂರ್ಯ' 


ಶುಕ್ರ 


ಭೂಮಿ 


ಚಿತ್ರ 13.3 : ಸೂರ್ಯನ ಸುತ್ತ ಶುಕ್ರನ ಪಥ; ಎಡದಲ್ಲಿದ್ದಾಗ ಅದು ನಮಗೆ ಬೆಳಗಿನ ತಾರೆ ಮತ್ತು | 
ಬಲದಲ್ಲಿದ್ದಾಗ ಸಂಜೆಯ ತಾರೆಯ ಹಾಗೆ ಕಾಣುತ್ತದೆ . ಸೂರ್ಯ, ಭೂಮಿ ಮತ್ತು ಶುಕ್ರ ಒಂದೇ 
ನೇರದಲ್ಲಿದ್ದಾಗ ಸಂಕ್ರಮ ನಡೆಯುತ್ತದೆ . ಚಿತ್ರದಲ್ಲಿ ಚಂದ್ರನಂತೆಯೇ ಶುಕ್ರನಿಗೂ ಕಲೆಗಳಿರುವುದನ್ನು 
ಗಮನಿಸಬಹುದು. ಇದನ್ನು ಮೊದಲು ಗುರುತಿಸಿ ಇದು ಕೋಪರ್ನಿಕಸ್‌ನ ಸೂರ್ಯಕೇಂದ್ರೀಯ 
ವಾದಕ್ಕೆ ಸಾಕ್ಷಿ ಎಂದು ಹೇಳಿದವನು ಗೆಲಿಲಿಯೋ ( -1610) 


ಒಗಟನ್ನು ಬಿಡಿಸಿದ್ದರು. ಆದರೆ ಅಲ್ಲಿ ಒಂದು ಸಂಖ್ಯೆ ಎಲ್ಲೆಲ್ಲೂ ತಾಂಡವವಾಡುತ್ತಿರುವುದನ್ನು 
ನೋಡಿ ಅವರಿಗೆ ವಿಸ್ಮಯವಾಯಿತು. ಅದು 584! ಕೆಲವು ಕಡೆ ಅದನ್ನು 236,90 , 250.8 
ಎಂದು ವಿಂಗಡಣೆ ಮಾಡಿದ್ದರು. ಮತ್ತೊಂದು ಕಡೆ ಇನ್ನೊಂದು ಸಂಖ್ಯೆ - 2920! 
ಇದನ್ನು 5ರಿಂದ ಭಾಗಿಸಿದರೆ 584! ಮತ್ತೊಂದು ವಿಷಯವೂ ಅವರ ಗಮನಕ್ಕೆ 
ಬಂದಿತು . ಇದನ್ನು 8ರಿಂದ ಭಾಗಿಸಿದರೆ ಬರುವುದು 365! ನಮ್ಮ ಸೌರಮಾನ 
ಪದ್ದತಿಯಲ್ಲಿನ ವರ್ಷದಲ್ಲಿನ ದಿನಗಳ ಸಂಖ್ಯೆ ಅಂದರೆ ಈ 584ಕ್ಕೂ ಖಗೋಳವಿಜ್ಞಾನಕ್ಕೂ 


ಓ 


ಚಿತ್ರ 13.4 : ಮಾಯಾ ಸಂಸ್ಕೃತಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ಹರಡಿದ್ದಿತು. 
ಸಾವಿರ ವರ್ಷಗಳಿಗೂ ಹೆಚ್ಚು ಸಮಯ ಪ್ರಭಾವಶಾಲಿಯಾಗಿದ್ದು ಈ ನಾಗರಿಕತೆ ಕ್ರಿ.ಶ . 12 - 13ನೆಯ 
ಶತಮಾನದಲ್ಲಿ ಕ್ಷೀಣಗೊಂಡಿತು. ಮೇಲಿನ ಚಿತ್ರ ಅವರ ' ಡೆಸೆನ್ ಕೋಡೆಕ್ಸ್ ' ಎಂಬ ಪುಸ್ತಕದ ಕೆಲವು 
ಪುಟಗಳು. ಇದನ್ನು ಚಿತ್ರಲಿಪಿಯಲ್ಲಿ ಬರೆದಿದ್ದು ಇದು ಅಮೆರಿಕದಲ್ಲಿ ಸಿಕ್ಕಿರುವ ಅತ್ಯಂತ ಹಳೆಯ 
ಪುಸ್ತಕ. ಇದರಿಂದ ಮಾಯಾ ಸಂಸ್ಕೃತಿಯ ಬಗ್ಗೆ ಅನೇಕ ಮಾಹಿತಿಗಳು ದೊರಕಿದವು. 16ನೆಯ 
ಶತಮಾನದಲ್ಲಿ ಮಧ್ಯ ಅಮೆರಿಕವನ್ನು ಆಕ್ರಮಿಸಿದ ಸ್ಪೇನ್ ದೇಶದ ಹರ್ಮನ್ ಕಾರ್ಟೆಸ್ ಇದನ್ನು 
ಮೆಕ್ಸಿಕೊವಿನಂದ ಯೂರೋಪಿಗೆ ತೆಗೆದುಕೊಂಡು ಹೋಗಿದ್ದು ಹಾಗೆಯೇ ಅವರಿವರ ಮೂಲಕ 
ಜರ್ಮನಿಯ ಡೆಸ್ಟಿನ್ ನಗರದ ಗ್ರಂಥಾಲಯಕ್ಕೆ ದೊರಕಿತು. 


92 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಏನೋ ಸಂಬಂಧವಿದೆಯೆಂದು ಅರಿತರು ಫೈನ್ಸನ್ ಅವರು ನೋಡಿದ ಪುಸ್ತಕ 
12ನೆಯ ಶತಮಾನದ ಮಾಯಾ ಸಂಸ್ಕೃತಿಯ ' ಡೆಸೆನ್ ಕೊಡೆಕ್ಸ್ ' ಪುಸ್ತಕದ ಪ್ರತಿ. 
ಕಾಲವನ್ನು ಅಳೆಯಲು ಅನೇಕ ಜನಾಂಗಗಳು ಚಂದ್ರಸೂರ್ಯರನ್ನು ಆರಿಸಿಕೊಂಡಿದ್ದರೆ, 
ಮಾಯಾ ಸಂಸ್ಕತಿ ಶುಕ್ರನನ್ನು ಆರಿಸಿಕೊಂಡಿದ್ದಿತು. 584 ದಿನಗಳಿಗೊಮ್ಮೆ ಶುಕ್ರ 
ಬೆಳಿಗ್ಗೆಯ ಆಕಾಶದಲ್ಲಿಸೂರ್ಯನ ಜೊತೆ ಹುಟ್ಟುವುದನ್ನು ಅವರು (ಹೀಲಿಯಾಕಲ್ 
ರೈಸಿಂಗ್) ಗಮನಿಸಿ ಆ ಅವಧಿಯನ್ನು ವರ್ಷವೆಂದು ಕರೆದರು! ಶುಕ್ರನ ಚಲನವಲನೆಗಳ 
ಬಗ್ಗೆ ಮಾಯಾ ಜನ ಬಹಳ ನಿಖರವಾದ ಮಾಹಿತಿಯನ್ನು ಇಟ್ಟಿದ್ದರು. ಬಹಳ 
ಜಾಗರೂಕತೆಯಿಂದ ಮಳೆಮೋಡಗಳ ಮಧ್ಯೆಯೂ ಅನೇಕ ಪೀಳಿಗೆಗಳು ಶುಕ್ರನ 
ಚಲನವಲನೆಗಳನ್ನು ಬರೆದಿಟ್ಟಿದ್ದರಿಂದಲೇ ಅವರ ಸಾವಿರಾರು ವರ್ಷಗಳ ಶುಕ್ರನ 
ಪಂಚಾಂಗ ಸಾಧ್ಯವಾಯಿತು. ಶುಕ್ರಗ್ರಹ 263 ದಿನಗಳು ಉಷೆಯಲ್ಲಿ ಕಾಣಿಸಿಕೊಂಡು, 
ಅನಂತರ 50 ದಿನಗಳು ಮಾಯ ; ಅನಂತರ ಪಶ್ಚಿಮದಲ್ಲಿ ಸೂರ್ಯಾಸ್ತವಾದ ಮೇಲೆ 
ಕಾಣಿಸಿಕೊಳ್ಳುತ್ತದೆ. ಹಾಗೆಯೇ 263 ದಿನಗಳು ಆಕಾಶದಲ್ಲಿದ್ದು ಅನಂತರ ಮತ್ತೆ 8 
ದಿನ ಕಾಣೆಯಾಗುತ್ತದೆ. ಅದರಿಂದ 263 + 50 + 263 + 8 = 584! ಮಾಯಾ ಸಂಸ್ಕತಿ 
ಈ ಗ್ರಹವನ್ನು ಎಷ್ಟು ವೀಕ್ಷಿಸಿದ್ದರೂ ಇದರ ಸಂಕ್ರಮ ಅವರ ಗಮನಕ್ಕೆ ಬಂದಿಲ್ಲವೆಂದು 
ಕಾಣುತ್ತದೆ ಅಥವಾ ಯಾವುದೋ ಹೆದರಿಕೆಗಳಿಂದ ಅದರ ಬಗ್ಗೆ ಪ್ರಚಾರಿಸದಿರಬಹುದು! 


( ವಿಜಯವಾಣಿ, 3 - 6 - 2012 ) 


ಇಂದಿನ ಮಾಹಿತಿ 


ಮಂಗಳದ ಮೇಲೆ ಚಲಿಸುತ್ತಿರುವ ಕ್ಯೂರಿಯಾಸಿಟಿ ನೌಕೆ ಸೂರ್ಯನ 
ಮುಂದೆ ಬುಧ ಹಾಯ್ದು ಹೋಗುವುದನ್ನು ನೋಡಿದೆ. ಅಂತೂ ಹೊರ ಗ್ರಹವೊಂದರಿಂದ 
ಮೊದಲ ಬಾರಿಗೆ ಬುಧ ಸಂಕ್ರಮವನ್ನು ವೀಕ್ಷಿಸಿ ದಾಖಲೆಯನ್ನು ಸೃಷ್ಟಿಸಿದೆ! ಹಿಂದೆ 
ಬುಧ ಸ೦ಕ್ರಮವನ್ನು ಸೂರ್ಯನ ವ್ಯಾಸವನ್ನು ಕಂಡುಹಿಡಿಯಲು 
ಉಪಯೋಗಿಸಲಾಗಿದ್ದಿತು. ಸಂಕ್ರಮಗಳು ಎಂದು ನಡೆದರೂ ಕುತೂಹಲಕಾರಿಯಾಗಿದ್ದು 
ಗ್ರಹದ ಬಗ್ಗೆ ಹೊಸ ಮಾಹಿತಿಯೂ ದೊರಕುತ್ತದೆ. ಅದಲ್ಲದೆ ಈ ವಿಧಾನ ಹೊಸ 
ಭೂಮಿಯ ತರಹದ ಗ್ರಹಗಳನ್ನು ಕಂಡುಹಿಡಿಯುವುದರಲ್ಲಿ ಬಹಳ ಉಪಯೋಗಕ್ಕೆ 
ಬಂದಿದೆ. 


ಪಾಪ , ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


14. ನಮ್ಮ ಭೂಮಿಗೊಬ್ಬಳು ಸಂಗಾತಿ? 


( ಪಾಪ, ಅವಳಿಗೆ ಈ ಒಂಟಿ ಜೀವನ ಸಾಕಾಗಿದೆ. ಇಲ್ಲೋ ದೂರ ದೂರಕ್ಕೆ ಮನೆಗಳು; 
ಪಕ್ಕದ ಮನೆಯೂ ಸುಮಾರು ದೂರವೇ . ಇದುವರೆವಿಗೆ ಯಾರೂ ಅಲ್ಲಿ ಇದ್ದ ಹಾಗೆ 
ಕಾಣಲಿಲ್ಲ. ಆದರೆ ಸದ್ಯ , ಈಗ ಅಲ್ಲಿ ಏನೋ ಗಡಿಬಿಡಿ ಇರುವ ತರಹ ಕಾಣಿಸುತ್ತಿದೆ. 
ಯಾರಾದರೂ ವಾಸಕ್ಕೆ ಬರುತ್ತಿದ್ದಾರೋ ? ಕಳೆದ ಕೆಲವು ದಿನಗಳಿಂದ ಆ ಪಕ್ಕದ ಮನೆಯ 
ಬಗ್ಗೆ ಬಹಳ ಸುದ್ದಿ ಬರುತ್ತಿದೆ! ಕಡೆಗೂ ನಮ್ಮ ಭೂಮಿಗೆ ಹತ್ತಿರದಲ್ಲೇ ಸಂಗಾತಿ ಸಿಗುತ್ತಾಳೋ 
ಏನೋ ?) 


- ನಮ್ಮ ಭೂಮಿ ಬಹಳ ವಿಶೇಷವೆಂಬ ಭಾವನೆ ಹಿಂದೆ ಇದ್ದಿತು. ಇಲ್ಲಿಯಂತಹ 
ಪ್ರಕೃತಿ ಇನ್ನೆಲಿರಲು ಸಾಧ್ಯ ? ನೀಲಿಯ ಆಕಾಶ ಮತ್ತು ಸಾಗರಗಳು, ಹಸಿರು ಗಿಡ 
ಮರಗಳು ಇನ್ನೆಲ್ಲಿ? ಅದಕ್ಕಿಂತ ಹೆಚ್ಚಾಗಿ ಪಕ್ಷಿ ಪ್ರಾಣಿಗಳಿರಲು ಮತ್ತೆಲ್ಲಿ ಸಾಧ್ಯ ? 
ಎಲ್ಲಕ್ಕಿಂತ ಮಿಗಿಲಾಗಿ ಅತಿ ಬುದ್ಧಿಶಕ್ತಿಯ ಮಾನವ ಇಲ್ಲಿದ್ದಾನೆ ಎಂದರೆ ಭೂಮಿ 


94 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ವಿಶೇಷವಲ್ಲವೇ ? ಇವೆಲ್ಲ ಇಲ್ಲಿರಲು ಮುಖ್ಯವಾಗಿ ಬೇಕಾಗಿರುವುದು ನೀರು, ನಂತರ 
ಇನ್ನೆಲ್ಲ! ಜಲರೂಪದ ನೀರಿರಲು ಭೂಮಿಗೆ ಸರಿಯಾದ ಉಷ್ಣತೆಯಿದೆ. 


ಚಿತ್ರ 14 .1 : 1975ರಲ್ಲಿ ಭೂಮಿಯಿಂದ ಹೊರಟ ಪ್ರೊಮ ನೌಕೆ ವಾಯೇಜರ್ - ಎರಡು(ಮೂರು) 
ವರ್ಷಗಳ ನಂತರ ಗುರು( ಶನಿ) ಗ್ರಹಗಳ ಬಳಿ ಹಾಯ್ದು ಹೋಯಿತು. ಆಗಸ್ಟ್ 5, 2012ರಂದು ಈ 
ನೌಕೆ ಸೌರಮಂಡಲದಿಂದ ಹೊರಹೋದ ಮೊತ್ತಮೊದಲ ಮಾನವ ನಿರ್ಮಿತ ಯಂತ್ರವಾಯಿತು. 
1990ರಲ್ಲಿ 5 ಬಿಲಿಯ ಮೀ . ದೂರ ಪ್ರಯಾಣ ಮಾಡಿದ್ದಾಗ ಈ ನೌಕೆ ಹಿಂದೆ ನೋಡಿ ತಾನು 
ಬಿಟ್ಟುಬಂದ ಜಾಗದ ಚಿತ್ರವನ್ನು ತೆಗೆಯಿತು. ಮೇಲಿನ ಚಿತ್ರದಲ್ಲಿ ಪುಟ್ಟ ವೃತ್ತದೊಳಗಿನ ಬಿಂದು ನಮ್ಮ 
ಭೂಮಿ! ಇದು ಜಗತ್ತಿನಲ್ಲಿ ನಮ್ಮ ಸ್ಥಾನವನ್ನೂ ತೋರಿಸುತ್ತದೆ. 


ಅದಕ್ಕೆ ಸೂರ್ಯನಿಂದ ಸರಿಯಾದ ದೂರದಲ್ಲಿ ಭೂಮಿ ಇದೆ! ಅಂದರೆ ಗ್ರಹ 
ವಾಸಯೋಗ್ಯವಾಗಬೇಕಾದರೆ ಬೆಳಕು ಮತ್ತು ಶಾಖ ಕೊಡುವ ನಕ್ಷತ್ರದಿಂದ ಸುಮಾರು 
ಭೂಮಿ ಇರುವಷ್ಟು ದೂರದಲ್ಲೇ ಇರಬೇಕಾಗುತ್ತದೆ. ಆದರೆ ಎಲ್ಲ ನಕ್ಷತ್ರಗಳೂ ಸೂರ್ಯನ 
ತರಹ ಇರುವುದಿಲ್ಲ. ಕಡಿಮೆ ( ಹೆಚ್ಚು) ಶಾಖದ ನಕ್ಷತ್ರವಾದರೆ ಗ್ರಹ ಇನ್ನೂ ಹತ್ತಿರ 
( ದೂರ) ಇರಬೇಕಾಗುತ್ತದೆ. ಭೂಮಿಯ ದ್ರವ್ಯರಾಶಿಯೂ ಇದ್ದಲ್ಲಿ ಸೂಕ್ತ ವಾತಾವರಣದ 
ಸಂಭವವೂ ಹೆಚ್ಚಾಗುತ್ತದೆ. 

ನಮ್ಮ ಸೌರಮಂಡಲದಲ್ಲಂತೂ ಬೇರೆಯ ಗ್ರಹಗಳು ಭೂಮಿಯಂತಿಲ್ಲ; 
ಕೆಲವು ಉಪಗ್ರಹಗಳು ಭೂಮಿಯ ತರಹ ಇದ್ದರೂ ಇರಬಹುದು . ಆದರೆ 
ಖಾತರಿಯೇನಿಲ್ಲ. ಭೂಮಿಯಿಂದ ಹೊರಹೋದರೆ ನೆಮ್ರನ್ ಗ್ರಹ ನಮ್ಮ 
ಸೌರಮಂಡಲದ ಕಡೆಯ ಗ್ರಹ, ಸೂರ್ಯನ ಬೆಳಕು ಅದನ್ನು ಸೇರಲು – 3 
ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಅದರ ಹೊರಗೆ ಅನೇಕ ಕುಬ್ಬ ಗ್ರಹಗಳು (ಸ್ಫೂಟೊ 
ಜ್ಞಾಪಕವಿದೆಯಲ್ಲವೇ ?); ಅದರ ಆಚೆ ಮತ್ತೂ ಶೀತಲ ಪ್ರದೇಶ ಧೂಮಕೇತುಗಳ 
ವಾಸಸ್ಥಾನವೂ ಅಲ್ಲೇ . ಅವು ಅಲ್ಲಿಂದ ಹೊರಬಂದು ಸೌರಮಂಡಲದ ಸುತ್ತು ಹಾಕು 


95 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ವಾಪಸ್ಸು ಹೋಗುತ್ತವೆ. ಸೂರ್ಯನ ಬೆಳಕು ಆ ಪ್ರದೇಶವನ್ನು ತಲುಪಲು ಸುಮಾರು 
ಒಂದು ವರ್ಷ ತೆಗೆದುಕೊಳ್ಳುತ್ತದೆ. ಇನ್ನೂ ಹೊರ ಹೊರಟರೆ ಎಲ್ಲೆಲ್ಲೂ ಕತ್ತಲು. 


> > 


> > 


ಚಿತ್ರ 14 .2 : ಸೂರ್ಯ ನಿಂದ ಆಲ್ಪ 
ಸೆಂಟೋರಿ ( ಎ ಮತ್ತು ಬಿ) ನಕ್ಷತ್ರಗಳು 
ಸುಮಾರು 4 ಜ್ಯೋತಿರ್ವಷ್ರಗಳು 
ದೂರವಿವೆ. ಆ ದೂರವನ್ನು ಚಿತ್ರದಲ್ಲಿ 
ಕಿ. ಮೀ . ಗಳಲ್ಲಿ ತೋರಿಸಿದೆ. 40,000 
ಟ್ರಿಲಿಯ (12 ಸೊನ್ನೆಗಳು) ಕಿ . ಮೀ . ಗಳು! 
ಗಂಟೆಗೆ ಸುಮಾರು 1000 ಕಿ. ಮೀ . ವೇಗದ 
ವಿಮಾನ ಒಂದು ವರ್ಷದಲ್ಲಿ ನಿಲ್ಲಿಸದೆ 
ಪ್ರಯಾಣ ಮಾಡಿದರೆ ಸುಮಾರು 9 
ಮಿಲಿಯ (6 ಸೊನ್ನೆ) ಮೀ . ಮಾತ್ರ ದೂರ 
ಹೋಗಬಲ್ಲದು. ಆದ್ದರಿಂದ ಹತ್ತಿರದ ಈ 
ನಕ್ಷತ್ರಗಳಿಗೆ ಹೋಗುವುದೂ ಅಸಾಧ್ಯ! 


41,200 ,000, 000,000 km 


39,900 ,000,000 ,000 km 


ಹಾಗೇ ಹೋಗುತ್ತಿದ್ದರೆ ಮೂರು ನಕ್ಷತ್ರಗಳು ಕಾಣಿಸಿಕೊಳ್ಳುತ್ತವೆ. ಇವು ಸುಮಾರು 
4.4 ಜ್ಯೋತಿರ್ವಷ್ರ ದೂರದಲ್ಲಿರುವ ಆ ಸೆಂಟೋರಿ ಗುಂಪಿನ ಮೂರು ನಕ್ಷತ್ರಗಳು. 
ಮೊದಲನೆಯದು ನಮ್ಮ ಸೂರ್ಯನ ತರಹದ ನಕತ್ರ ( ಎ ); ಎರಡನೆಯದು ಸ್ವಲ್ಪ 
ಚಿಕ್ಕದು ( ಬಿ ) ; ಮೂರನೆಯದು ಬಹಳ ಚಿಕ್ಕದ್ದು. ಮೊದಲೆರಡು ತಾರೆಗಳು ಒಂದರ 
ಸುತ್ತ ಇನ್ನೊಂದು ಸುತ್ತುತ್ತಿರುತ್ತವೆ. ಮೂರನೆಯ ತಾರೆ ಇವೆರಡನ್ನೂ ಸುತ್ತುತ್ತದೆ. 
ಸೆಂಟಾರ್ ಎಂಬ ದಕ್ಷಿಣ ಆಕಾಶದ ಒಂದು ನಕ್ಷತ್ರಪುಂಜ (ಕಾನ್ಸ್‌ಲೇಷನ್) ದಲ್ಲಿ ಈ 
ನಕ್ಷತ್ರಗಳು ಕಾಣಿಸಿಕೊಳ್ಳುತ್ತವೆ. ಸಿರಿಯಸ್ ( ವ್ಯಾಧ) ಮತ್ತು ಕ್ಯಾನೊಪಸ್ ( ಆಗಸ್ಯ 
ನಕ್ಷತ್ರಗಳ ನಂತರ ಇದೇ ('ಎ ' ಮತ್ತು ' ಬಿ ' ಹತ್ತಿರವಿರುವುದರಿಂದ ಬರಿಗಣ್ಣಿಗೆ ಒಂದೇ 
ಕಾಣುತ್ತದೆ) ಆಕಾಶದಲ್ಲಿ ಅತಿ ಪ್ರಕಾಶಮಾನ ನಕ್ಷತ್ರ, ಸೂರ್ಯನಿಗೆ ಇವೇ ಹತ್ತಿರದ 
ನಕ್ಷತ್ರಗಳಾದ್ದರಿಂದ ಈ ಗುಂಪನ್ನು ನಮ್ಮ ಪಕ್ಕದ ಮನೆ ಅಂದುಕೊಳ್ಳಬಹುದು. ಹತ್ತಿರ 
ಇರುವುದರಿಂದ ಈ ನಕ್ಷತ್ರದ ಸುತ್ತ ಅನೇಕ ವೈಜ್ಞಾನಿಕ ಕಲ್ಪನಾ ಸಾಹಿತ್ಯ ರಚಿಸಲ್ಪಟ್ಟಿದೆ. 
ಕಳೆದ ವಾರ ಅಲ್ಲಿಂದ ಬಹಳ ಸಂತೋಷದ ಸುದ್ದಿ ಬಂದಿತು! ಭೂಮಿಯಂತಹ 
ಗ್ರಹಗಳನ್ನು ಹುಡುಕಲು ಕೆಲವು ದಶಕಗಳಿಂದ ಮಾನವ ಹಲವು ವಿಧಾನಗಳನ್ನು 
ಬಳಸಿಕೊಳ್ಳುತ್ತಿದ್ದಾನೆ: 1) ಗ್ರಹ ತನ್ನ ಪಥದಲ್ಲಿ ತಾರೆಯ ಮುಂದೆ ಬಂದಾಗ ತಾರೆಯ 
ಬೆಳಕು ಕಡಿಮೆಯಾಗುತ್ತದೆ. ಈ ವರ್ಷದ ಜೂನ್ ತಿಂಗಳಲ್ಲಿ ಶುಕ್ರ ಗ್ರಹ ಸೂರ್ಯನ 
ಮುಂದೆ ಹಾಯ್ದು ಹೋಗಲಿಲ್ಲವೇ ? ಈ 'ಸಂಕ್ರಮದ ವಿಧಾನದಿಂದ ಕೆಲವು ಗ್ರಹಗಳನ್ನು 
ಕಂಡುಹಿಡಿಯಲಾಗಿದೆ 2) ನಕ್ಷತ್ರವನ್ನು ಗ್ರಹವೊಂದು ಸುತ್ತುತ್ತಿದ್ದರೆ ನಕ್ಷತ್ರದ ಪಥದಲ್ಲಿ 
ಸ್ವಲ್ಪ ಏರುಪೇರುಗಳಿದ್ದು ಅದರ ವೇಗದಲ್ಲಿ ಬದಲಾವಣೆಗಳಿರುತ್ತವೆ . ಆದ್ದರಿಂದ ಅದರ 
ಬೆಳಕಿನ ವರ್ಣ ( ಆವರ್ತನ ಸಂಖ್ಯೆ) ಬದಲಾಗುತ್ತದೆ. ಆ ಬದಲಾವಣೆ ಎಷ್ಟು 
ಎನ್ನುವುದರಿಂದ ಗ್ರಹದ ದ್ರವ್ಯರಾಶಿ ಮತ್ತು ವೇಗವನ್ನು ಲೆಕ್ಕ ಮಾಡಬಹುದು. 1995ರಲ್ಲಿ 


96 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಈ ವಿಧಾನವನ್ನು ಅನುಸರಿಸೇ ಮೊದಲ ಹೊರ ಗ್ರಹ ( ಪೆಗಾಸಿ 51) ವನ್ನು ಪತ್ತೆಹಚ್ಚಿದರು . 
ಇದುವರೆಗೆ ಇಂತಹ ~ 850 ಹೊರಗ್ರಹಗಳನ್ನು ಕಂಡುಹಿಡಿಯಲಾಗಿದೆ. ಅವುಗಳಲ್ಲಿ 
ಸುಲಭವಾಗಿ ಕಂಡುಹಿಡಿಯಬಹುದಾದ ಗುರುವಿನಂತಹ ದೈತ್ಯ ಗ್ರಹಗಳೇ ಹೆಚ್ಚು. 
ಅದಕ್ಕಿಂತ ಕಡಿಮೆ ದ್ರವ್ಯರಾಶಿಯ ಭೂಮಿಯಂತಹ ಗ್ರಹಗಳು ಸಂಖ್ಯೆಯಲ್ಲಿ 
ಹೆಚ್ಚಿರಬಹುದಿದ್ದರೂ ಕಂಡುಹಿಡಿಯುವುದು ಕಷ್ಟ . 4 ವರ್ಷಗಳ ಹಿಂದೆ ಇದೇ 
ಸಂಶೋಧನೆಗೆ ನ್ಯಾಸಾ ಸಂಸ್ಥೆ ಕೆಪ್ಲರ್ ಎಂಬ ಉಪಗ್ರಹವನ್ನು ಕಕ್ಷೆಯಲ್ಲಿಟ್ಟಿತು. ಇದುವರೆಗೆ 
ಆ ಉಪಕರಣ ಗ್ರಹಗಳಂತಿರುವ 2000 ಆಕಾಶಕಾಯಗಳನ್ನು ಕಂಡುಹಿಡಿದಿದೆ. 
ಇವುಗಳಲ್ಲಿ ಅನೇಕ ಸ್ವಾರಸ್ಯಕರ ವಿಷಯಗಳಿದ್ದರೂ ಒಂದೂ ಭೂಮಿಯ ಗುಣಗಳನ್ನು 
ಹೊಂದಿಲ್ಲ. 

ಕಳೆದ ವಾರ ಯೂರೋಪಿನ ಖಗೋಳಜ್ಞರು ಆ ಸೆಂಟೋರಿ ನಕ್ಷತ್ರ 
' ಬಿ' ಯ ಸುತ್ತ ಒಂದು ಗ್ರಹವನ್ನು ಕಂಡುಹಿಡಿದರು. ಆ ಗ್ರಹ ಸುಮಾರು 
ಭೂಮಿಯಂತೆಯೇ ಇದೆ ಎನ್ನುವುದು ಸಂತೋಷದ ಸುದ್ದಿ. ಆದರೆ ಸುಮಾರು 
ಮೂರೇ ದಿನಗಳಲ್ಲಿ ಅದು ಒಂದು ಸುತ್ತನ್ನು ಮುಗಿಸುತ್ತದೆ. ಆದ್ದರಿಂದ ಅದು ನಕ್ಷತ್ರಕ್ಕೆ 
ಬಹಳ ಹತ್ತಿರವಿದೆ: ಸುಮಾರು 60 ಲಕ್ಷ ಕಿ. ಮೀ . ದೂರ ಮಾತ್ರ (ಭೂಮಿ 
ಸೂರ್ಯರ ದೂರ 1500 ಲಕ್ಷ ಕಿ. ಮೀ . ಗಳು). ಅಂದರೆ ಈ ಹೊಸ ಗ್ರಹ ಭೂಮಿಗಿಂತ 


ಪ್ರಾಕ್ಸಿಮಾ 


ಆಲ್ಲ ಎ 


ಸೂರ್ಯ 


ಅಲ್ಪ ಬಿ | 


ಚಿತ್ರ 14 .3 : ಒಂದು ಹೋಲಿಕೆ: 
ಎಡದಿಂದ ಸೂರ್ಯ , ಎ 
ಮತ್ತು ಬಿ ಆಲ್ಪ ಸೆಂಟೋರಿ 
ನಕ್ಷತ್ರಗಳು , ಮತ್ತು ' ಸಿ' ಅಥವಾ 
ಪ್ರಾಕ್ಸಿಮಾ ಸೆಂಟೋರಿ ನಕ್ಷತ್ರ. 
ಬಹಳ ವಿಷಯಗಳಲ್ಲಿ 
ಸೂರ್ಯ ಮತ್ತು ಸೆಂಟೋರಿ 
ಎ ಒಂದೇ ತರಹದ ನಕ್ಷತ್ರಗಳು 


< > * 


Alpha Contours 


Apha Outle : C 


25ರಷ್ಟು ಹೆಚ್ಚು ಹತ್ತಿರವಿದ್ದು ಅದರ ಉಷ್ಣತೆ ಅತಿ ಹೆಚ್ಚು ಇರುತ್ತದೆ. ಮೊದಲ ಲೆಕ್ಕಗಳ 
ಪ್ರಕಾರ ಉಷ್ಣತೆ 1200 ಡಿಗ್ರಿಗಳು! ಇಂತಹ ಶಾಖವಿರುವಾಗ ನಮ್ಮಂತಹ ಮನುಷ್ಯರು 
ಇರುವುದಂತೂ ಸಾಧ್ಯವಿಲ್ಲ. ಆದರೆ ಸೂಕ್ಷಾಣುಗಳು ಜನ್ಮತಾಳಬಹುದೆಂಬ ನಿರೀಕ್ಷೆಗಳಿವೆ. 

ಇದುವರೆಗೆ ಅತಿ ವೇಗದ ಬಾಹ್ಯಾಕಾಶ ನೌಕೆ ಎಂದರೆ ವಾಯೇಜರ್ 1. 
ಅದರ ವೇಗ ಗಂಟೆಗೆ 60000 ಕಿ. ಮೀ . ಗಳು! ವಿಮಾನಗಳಿಗಿಂತ ನೂರರಷ್ಟು ಹೆಚ್ಚು 
ವೇಗ! 1975ರ ಸೆಪ್ಟೆಂಬರಿನಲ್ಲಿ ಭೂಮಿಯನ್ನು ಬಿಟ್ಟ 700 ಕಿಲೋಗ್ರಾಮ್ ತೂಕದ 
ನೌಕೆ ಗುರು, ಶನಿ ಮತ್ತಿತರ ಗ್ರಹಗಳ ಹತ್ತಿರ ಹಾಯ್ದು ಹೋಗಿ ಅನೇಕ ಸ್ವಾರಸ್ಯಕರ 
ಚಿತ್ರಗಳನ್ನು ಕಳಿಸಿತು. ಕಳೆದ 35 ವರ್ಷಗಳಿಂದ ಪ್ರಯಾಣ ಮಾಡುತ್ತಿರುವ ಈ ನೌಕೆ 
ಈಗ ಸೂರ್ಯನಿಂದ 122 ಖಗೋಳಮಾನ ದೂರ ( ಒಂದು ಖಗೋಳಮಾನ = 


97 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಭೂಮಿ ಮತ್ತು ಸೂರ್ಯರ ದೂರ) ಹೊರಟುಹೋಗಿದೆ. ಅಂದರೆ ಸೂರ್ಯನ 
ಬೆಳಕು ಅದನ್ನು ಸೇರಲು ಸುಮಾರು 17 ಗಂಟೆಗಳಾದರೂ ಬೇಕು. ಈ ನೌಕೆ 
ಆಕಾಶದಲ್ಲಿ ಇನ್ನೆಷ್ಟು ವರ್ಷಗಳಿರುತ್ತದೋ ಗೊತ್ತಿಲ್ಲ. ಆದರೆ ಅದೇ ವೇಗದಲ್ಲಿ ಹೋಗುವ 
ಯಾವ ನೌಕೆಯಾಗಲೀ ಈ ಹತ್ತಿರದ ನಕ್ಷತ್ರಕ್ಕೆ ಪ್ರಯಾಣ ಮಾಡಲು ಸುಮಾರು 
70000 ವರ್ಷಗಳಾದರೂ ಬೇಕು! ಯಾತ್ರಿಗಳಿಗೂ ಬಹಳ ಹೆಚ್ಚು ಆಯಸ್ಸು ಬೇಕು 
ಮತ್ತು ವಾಹನಕ್ಕೆ ಇಂಧನವೂ ಬೇಕು! ಆದ್ದರಿಂದ ಭೂಮಿಯಿಂದ ಅಲ್ಲಿಗೆ ಹೋಗಿ 
ಬರುವ ಮಾತೇ ಇಲ್ಲ. 

ಆದರೆ ಬೆಳಕಿನ ವೇಗದಲ್ಲಿ ಹೋದರೆ ನಾಲ್ವೇ ವರ್ಷ ಸಾಕು. ನಾಳೆ ಒಬಾಮಾ 
ಗೆದ್ದು ಅಮೆರಿಕದಲ್ಲಿ ಅಧಿಕಾರ ಸ್ವೀಕರಿಸಿದರು ಅಂದುಕೊಂಡು ನಾವು ಅವರ 
ರೇಡಿಯೊ ಸಂದೇಶ ಕಳುಹಿಸಬಹುದು. ಅದು ಆ ಹೊಸ ಗ್ರಹಕ್ಕೆ ತಲುಪಲು 4 
ವರ್ಷ ಬೇಕು. ಅಂದರೆ ಅಷ್ಟು ಹೊತ್ತಿಗೆ ಈ ಭೂಮಿಯಲ್ಲಿ ಒಬಾಮಾ ಅಧಿಕಾರದಿಂದ 
ಇಳಿದಿರುತ್ತಾರೆ! 


ಭೂಮಿಯಂತೆ ಇರುವ ಹಲವಾರು ಗ್ರಹಗಳು 


Earth . 


Kepler -62 e 


Gliese 581 g * . 


Gliese 667Cc 


Kepler - 22b 


Tau Ceti e * 


Kepler -62f 


Gliese 163 C 


HD 40307 g * 


Gliese 581 d 


Dianer Candicate : 


CREDIT FHL 


UPR APECIR C 


upredu) Jan 3rd , 2013 


ಚಿತ್ರ 14 .4 : ಕಳೆದ 5 ವರ್ಷಗಳಲ್ಲಿ 
' ವಿ೦ತ೦ತೆ ಇರುವ 
ಹಲವಾರು ಗ್ರಹ ಗಳ ನ್ನು 
ಕಂಡುಹಿಡಿಯಲಾಗಿದೆ. ಕೆಪ್ಲರ್ 
ನಾಮಾಂಕಿತ ಉಪಗ್ರಹದ 
ಉಪಕರಣ ಈ ಅನ್ವೇಷಣೆಯಲ್ಲಿ 

| ಮುಖ್ಯ ಪಾತ್ರ ವಹಿಸಿತ್ತು. 
ನಮ್ಮ ಜೀವನದಲ್ಲಿ ನಾಲ್ಕು ವರ್ಷ ಹೆಚ್ಚು ಸಮಯವೇನಲ್ಲ! ಈ ಎರಡು ('ಎ ' ಮತ್ತು 
' ಬಿ') - ನಕ್ಷತ್ರಗಳು ನಮ್ಮ ಸೂರ್ಯನ ಗುಣಗಳನ್ನೇ ( ಪ್ರಕಾಶ ಮತ್ತು ವಯಸ್ಸು) 
ಹೊಂದಿದ್ದು, ಹತ್ತಿರವೂ ಇದ್ದು, ಅಲ್ಲಿ ಒಂದು ಗ್ರಹವೂ ಸಿಕ್ಕಿರುವುದು ಬಹಳ ಆಶಾದಾಯಕ 
ಸಂಗತಿ! ಆದ್ದರಿಂದ ಆ ನಕ್ಷತ್ರಕ್ಕೆ ಮತ್ತೊಂದು ಗ್ರಹವಿದ್ದು ಅದು ನಮ್ಮ ಭೂಮಿಯ 
ತರಹವೇ ಇದ್ದು ಅದರಲ್ಲಿ ನೀರೂ ಇರಲಿ ಎಂದು ಹಾರೈಸೋಣ. ಆಗಲಾದರೂ ಈ 
ಭೂಮಿಯ ಏಕಾಂಗಿತನ ಕಡಿಮೆಯಾಗಬಹುದು! 

( ವಿಜಯ ಕರ್ನಾಟಕ, 28 - 10 - 2012 ) 


ಇಂದಿನ ಮಾಹಿತಿ 


ಕಳೆದ 2 ವರ್ಷಗಳಲ್ಲಿ ಈ ಗ್ರಹದ ಬಗ್ಗೆ ಹೆಚ್ಚು ಮಾಹಿತಿ ಸಿಕ್ಕಿಲ್ಲ. ಕೆನೆಡಾದ 
ಒಂದು ಗುಂಪು ಹುಡುಕಿದಾಗ ಈ ಗ್ರಹ ಕಾಣಲಿಲ್ಲ. ಆದರೆ ಪ್ರಯೋಗಗಳು ಇನ್ನೂ 
ಸುಧಾರಿಸಬೇಕೆಂದು ಅವರೇ ಹೇಳುತ್ತಿದ್ದಾರೆ. ಅಂತೂ ಪ್ರಾಯೋಗಿಕವಾಗಿ ಯಾವ 
ಹೊಸ ಸಮಾಚಾರವೂ ಇಲ್ಲ. ಆದರೆ ಕೆಲವು ಲೆಕ್ಕಗಳನ್ನು ಮಾಡಿರುವ ಸೈದ್ಧಾಂತಿಕ 
ವಿಜ್ಞಾನಿಗಳು ಈ ನಕ್ಷತ್ರಗಳ ಬಗ್ಗೆ ಆಶೆಯನ್ನು ಇಟ್ಟುಕೊಂಡಿದ್ದಾರೆ! 

98 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


( ಕಣ ಮತ್ತು ಪರಮಾಣು ) 


15. ಪರಮಾಣು! ನೀನು ಈಗ ಶತಾಯುಷಿ! 


(ಕಳೆದ ಶತಮಾನದ ಮೊದಲ ದಶಕದಲ್ಲಿ ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ 
ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಭೌತವಿಜ್ಞಾನದಲ್ಲಿ ಕ್ವಾಂಟಮ್ ಕ್ರಾಂತಿಯ 
ಮೊದಲ ಬೀಜಗಳನ್ನು ಬಿತ್ತಿದ್ದರು. ಇಂಗ್ಲೆಂಡಿನಲ್ಲಿ ಥಾಂಸನ್ ಮತ್ತು 
ರುದರ್ಫಡ್್ರ ಪರಮಾಣುವಿನೊಳಗೆ ಇಣಿಕಿ ನೋಡಲು ಪ್ರಾರಂಭಿಸಿದ್ದರು . 
ಈ ಸೈದ್ದಾಂತಿಕ ಚಿಂತನೆಗಳನ್ನು ಮತ್ತು ಪ್ರಯೋಗಗಳ ಪರಿಣಾಮಗಳನ್ನು 
ಬಳಸಿಕೊಂಡು ಡೆನ್ಮಾರ್ಕಿನ ಮಹಾ ವಿಜ್ಞಾನಿ ನೀಲ್ಡ್ ಬೋರ್ 1913ರ 
ಜುಲೈನಲ್ಲಿ ಆಧುನಿಕ ಪರಮಾಣು ಸಿದ್ಧಾಂತವನ್ನು ಪ್ರಪಂಚದ ಮುಂದಿಟ್ಟರು....) 
- ಸೌರಮಂಡಲದಲ್ಲಿ ಸೂರ್ಯನ ಗುರುತ್ವಾಕರ್ಷಣೆ ಭೂಮಿಯನ್ನು ಮತ್ತು 
ಇತರ ಗ್ರಹಗಳನ್ನು ಅದರ ಸುತ್ತ ತಿರುಗುವ ಹಾಗೆ ಮಾಡುತ್ತದೆ. ಇದು ಸೌರಮಂಡಲಕ್ಕೆ 
ಪ್ರಕೃತಿಯ ಸರಳ ವ್ಯವಸ್ಥೆ . ಈ ಸರಳತೆಯನ್ನೇ ಸೊಗಸು ಎಂದೂ ವಿಜ್ಞಾನಿಗಳು 


* 99 | 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಪರಿಗಣಿಸುತ್ತಾರೆ. ಈ ವ್ಯವಸ್ಥೆಗೆ ಪ್ರಕೃತಿಗೆ ಎಲ್ಲಿಂದ ಸ್ಫೂರ್ತಿ ಬಂದಿತೋ ? ಎಷ್ಟು 
ಲೇಖಕರು ಜೀವನಪರ್ಯಂತ ಅನೇಕ ಕೃತಿಗಳನ್ನು ರಚಿಸಿದರೂ ಅವುಗಳು ಅವರ 
ಮೊದಲ ಕೃತಿಯ ಬೇರೆ ಬೇರೆ ರೂಪವೇನೋ ಅನ್ನುವ ಸಂಶಯ ಬರುತ್ತದೆ. 
ಹಾಗೆಯೇ ಸೌರಮಂಡಲವನ್ನು ನಿರ್ಮಿಸಲು ಪ್ರಕೃತಿ ತನ್ನದೇ ಮೊದಲ ವಿನ್ಯಾಸಕ್ಕೆ 
ಹೋಗಿ ಅದನ್ನು ಅನುಸರಿಸಬೇಕಾಯಿತು. ಪ್ರಕೃತಿಯ ಆ ಮೂಲಕೃತಿ ಯಾವುದು ? 
ಗುರುತ್ವದ ಬಗ್ಗೆ ತಿಳಿಯಲು ನಾವು ಐಸಾಕ್ ನ್ಯೂಟನ್‌ನ ಇಂಗ್ಲೆಂಡಿಗೆ ಹೋದಂತೆ 
ಇದನ್ನು ತಿಳಿಯಲೂ ಮತ್ತೆ ಅಲ್ಲಿಗೇ ಹೋಗಬೇಕಾಗುತ್ತದೆ. ಮ್ಯಾಂಚೆಸ್ಟರ್ ನಗರ! 
ಇಂದು ಅದರ ಹೆಸರು ಕೇಳಿದಾಗ ನೆನಪು ಬರುವುದು ಅಲ್ಲಿಯ ಫುಟ್ಬಾಲ್ ತಂಡ! 
ಹಾಗೇ ಹಿಂದೆ ಹೋದರೆ 200 ವರ್ಷಗಳ ಹಿಂದೆ ಕೈಗಾರಿಕಾ ಕ್ರಾಂತಿಯ 
ಮುಂಚೂಣಿಯಲ್ಲಿದ್ದ ಈ ಊರು ಪ್ರಪಂಚಕ್ಕೆ ಬಟ್ಟೆ ಹೊದಿಸುತ್ತಿದ್ದಿತು. ಆದರೆ ಇಲ್ಲಿಯೇ 
100 ವರ್ಷಗಳ ಹಿಂದೆ ಇಬ್ಬರು ದಿಗ್ಗಜರು ಒಟ್ಟಿಗೆ ಬಂದು ಪ್ರಕೃತಿಯ ಮೂಲಭೂತ 
ವಿನ್ಯಾಸದ ಮೇಲಿದ್ದ ಹೊದಿಕೆಯನ್ನು ತೆಗೆದು ಆಧುನಿಕ ಪರಮಾಣುವನ್ನು ಪ್ರಪಂಚಕ್ಕೆ 
ಪರಿಚಯ ಮಾಡಿಕೊಟ್ಟರು. 

- ಪರಮಾಣು ಎನ್ನುವ ಪದವೇನೋ ಪುರಾತನ ಕಾಲದಿಂದಲೂ ಇದ್ದಿತು. 
ಕ್ರಿ. ಪೂ .6ನೆಯ ( ಕ್ರಿ. ಪೂ .3 ?) ಶತಮಾನದಲ್ಲಿ ಭಾರತದಲ್ಲಿದ್ದ ಕಣಾಡ ಎಂಬ ವಿದ್ವಾಂಸ 
ವೈಶೇಷಿಕ ಸಿದ್ದಾಂತವನ್ನು ಪ್ರತಿಪಾದಿಸಿದನು. ಅವನ ಪ್ರಕಾರ ವಸ್ತುವನ್ನು ವಿಭಜಿಸುತ್ತಾ 
ಹೋದರೆ ಕಡೆಗೆ ಏನು ಉಳಿಯುತ್ತದೋ ಅದೇ ಪರಮಾಣು. ಕ್ರಿ. ಪೂ .3ನೆಯ 
ಶತಮಾನದಲ್ಲಿ ಗ್ರೀಸಿನ ಡೆಮೋಕ್ರೆಟೀಸನೂ ಇದೇ ಅಭಿಪ್ರಾಯವನ್ನು ಪ್ರತಿಪಾದಿಸಿದ್ದನು. 
ಯೂರೋಪಿನ ನವೋದಯ ಸಮಯದಿಂದ ಪ್ರಾರಂಭವಾಗಿ ರಸಾಯನಶಾಸ್ತ್ರಜ್ಞರು 
( ಮುಖ್ಯವಾಗಿ ಬಾಯಲ್, ಕ್ಯಾವೆಂಡಿಶ್ , ಪ್ರೀಸ್ಟಲಿ, ಲೆವಾಸಿಯೆ ) ತಮ್ಮ ಪ್ರಯೋಗಗಳಿಂದ 
ಹೈಡೊಜೆನ್, ಆಕ್ಸಿಜೆನ್ ಇತ್ಯಾದಿ ಮೂಲ ಧಾತುಗಳನ್ನು ಕಂಡುಹಿಡಿದಿದ್ದರು. ಈ 
ಮೂಲಧಾತುಗಳೆಲ್ಲಾ ಪರಮಾಣುಗಳೇ ಎಂದು ಗುರುತಿಸಿದವರು 19ನೆಯ ಶತಮಾನದಲ್ಲಿ 
ಮ್ಯಾಂಚೆಸ್ಟರ್ ನಗರದಲ್ಲೇ ಇದ್ದ ಜಾನ್ ಡಾಲ್ಟನ್. ಆಗಿನಿಂದ ಪರಮಾಣು ಎನ್ನುವ 
ಪದದ ಬಳಕೆ ಹೆಚ್ಚಾದರೂ ಮಹಾ ಭೌತವಿಜ್ಞಾನಿ ಮಾಕ್ರಂತೆ ಪರಮಾಣುಗಳ 
ಅಸ್ತಿತ್ವದ ಬಗ್ಗೆ ಹಲವಾರು ವಿಜ್ಞಾನಿಗಳು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದರು. 

ಎಲೆಕ್ಟ್ರಾನ್ , ಎಲೆಕ್ಟ್ರಾನ್ ಅಂತ ವಿಜ್ಞಾನಿಗಳು 200 - 300 ವರ್ಷಗಳಿಂದ 
ಮಾತಾಡಿಕೊಳ್ಳುತ್ತಿದ್ದರೂ ಅದು ಏನು ಎಂದು ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. 
ಆದರೂ ಪರಮಾಣುವಿಗೂ ಎಲೆಕ್ಟ್ರಾನ್‌ಗೂ ಏನೋ ಸಂಬಂಧವಿರಬೇಕು ಎಂಬ 
ಊಹೆಗಳೇನೋ ಇದ್ದವು. ಚಿಕ್ಕ ವಯಸ್ಸಿನಲ್ಲೇ ಪ್ರತಿಷ್ಠಿತ ಕೇಂಬ್ರಿಡ್ಜ್ನ ಕ್ಯಾವೆಂಡಿಶ್ 
ಪ್ರಯೋಗ ಶಾಲೆಯ ನಿರ್ದೇಶಕರಾಗಿದ್ದ ಜೆ. ಜೆ. ಥಾಂಸನ್ ಇದರ ಬಗ್ಗೆ ಮೊದಲ 
ಹೆಜ್ಜೆ ಇಟ್ಟವರು. ಅವರ ಬಗ್ಗೆ ಇಂಗ್ಲೆಂಡಿನ ರಾಜರನ್ನು ಕೇಳಿದರೆ ಅವರು ಹೀಗೆ 
ಹೇಳಿದ್ದರೋ ಏನೋ : ' ದೊಡ್ಡ ವಿಜ್ಞಾನಿ ಅಂತ ಅವರನ್ನು ನಮ್ಮ ಅರಮನೇಲಿ ಪಾರ್ಟಿಗೆ 


100 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಕರೆಸಿದ್ದೆವು. ನಮ್ಮ ಜೊತೆ ಮಾತಾಡ್ತಾ ಇದ್ದ ಆ ಮನುಷ್ಯ ಇದ್ದಕ್ಕಿದ್ದ ಹಾಗೆ 'ಕ್ಷಮಿಸಿ, 
ಏನೋ ಜ್ಞಾಪಕ ಬಂದಿತು. ಪ್ರಯೋಗಶಾಲೆಗೆ ಹೋಗಬೇಕು” ಅಂತ ಹೊರಟು 
ಹೋದರು. ಹಿಂದಿನ ಕಾಲದಲ್ಲಿ ಯಾರಾದರೂಹಾಗೆ ಮಾಡಿದ್ದರೆ ಅವರ ತಲೆ 


ಚಿತ್ರ 15 .1 : 20ನೆಯ ಶತಮಾನದ ಮೊದಲ ದಶಕಗಳ ಮಹಾ ಪ್ರಯೋಗಕಾರರು ಜೆ . ಜೆ. ಥಾಂಸನ್ , ಅರ್ನೆಸ್ಟ್ 
ರುದರ್ಫಡ್್ರ ಮತ್ತು ಜೇಮ್ಸ್ ಚಾಡ್ರಿಕ್ , ಥಾಂಸನ್ ಎಲೆಕ್ಟ್ರಾನ್‌ನ್ನೂ ರುದರ್ಫಡ್್ರ ಪರಮಾಣು ಕೇಂದ್ರವಾದ 
ನ್ಯೂಕ್ಲಿಯಸ್ ಮತ್ತುಪ್ರೋಟಾನನ್ನು ಮತ್ತು ಚಾಡ್ರಿಕ್ ಪರಮಾಣುವಿನ ಮತ್ತೊಂದು ಸದಸ್ಯ ನ್ಯೂಟ್ರಾನನ್ನು ಕಂಡುಹಿಡಿದರು. 
ಈ ಮೂವರು ಪ್ರಾಯೋಗಿಕ ವಿಜ್ಞಾನಿಗಳ ಜೊತೆ ಮಹಾ ಸಿದ್ದಾಂತಿ ನೀಲ್ ಬೋರ್‌ರನ್ನು ಪರಮಾಣು ಜಗತ್ತಿನ 
ನಾಲ್ಕು ಮಹಾ ಭೌತಶಾಸ್ತ್ರಜ್ಞರೆಂದು ಪರಿಗಣಿಸಬಹುದು. 


ಕತ್ತರಿಸಿಹಾಕಿಬಿಡಬಹುದಿತ್ತು . 1897ರಲ್ಲಿ ಕ್ಯಾಥೋಡ್ ಕೊಳವೆಯ ಪ್ರಯೋಗಗಳಲ್ಲಿ 
ಥಾಂಸನ್ ಎಲ್ಲ ಮೂಲಧಾತುಗಳಲ್ಲೂ ಒಂದು ಕಣ ಇದ್ದೇ ಇದೆ ಎಂದು ಕಂಡುಹಿಡಿದರು. 
ಆ ಕಣವೇ ಎಲೆಕ್ಟ್ರಾನ್ ಕಣ ! ಬಹಳ ಪುಟ್ಟ ಕಣ; ಇಡೀ ಪರಮಾಣುವಿಗೆ ಹೋಲಿಸಿದರೆ 
ಅದರ ದ್ರವ್ಯರಾಶಿ ಬಹಳ ಕಡಿಮೆ ಎಂದೂ ತೋರಿಸಿದರು. ಈ ಆವಿಷ್ಕಾರಕ್ಕೆ 1906ರಲ್ಲಿ 
ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಾಗ ಅವರಿಗೆ 50 ವರ್ಷಗಳಾಗಿದ್ದವು. ಥಾಂಸನ್ 
ಪರಮಾಣುವಿಗೆ ಒಂದು ಭೌತಿಕ ಮಾದರಿಯನ್ನೂ ಕೊಟ್ಟರು. ಆ ಮಾದರಿಯಲ್ಲಿ 
ಪರಮಾಣು ಒಂದು ಪುಟ್ಟ ಕೇಕ್ ತರಹವಿದ್ದು ಎಲ್ಲೆಲ್ಲೂ ಧನ ವಿದ್ಯುದಂಶ 
ಹರಡಿಕೊಂಡಿರುತ್ತದೆ . ಕೇಕ್‌ನಲ್ಲಿ ದ್ರಾಕ್ಷಿಗಳಿರುವ ಹಾಗೆ ಋಣವಿದ್ಯುದಂಶದ 
ಎಲೆಕ್ಟ್ರಾನ್‌ಗಳೂ ಅಲ್ಲಿ ಇಲ್ಲಿ ಕುಳಿತಿರುತ್ತವೆ. ಇದರಿಂದ ಒಟ್ಟಿನಲ್ಲಿ ಪರಮಾಣು ಶೂನ್ಯ 
ವಿದ್ಯುದಂಶ, ಥಾಂಸನ್ನರ ಜೊತೆ ಹಿಂದೆ ಕೆಲಸ ಮಾಡಿದ್ದ 36 ವರ್ಷಗಳ ವಯಸ್ಸಿನ 
ವ್ಯಕ್ತಿಯೊಬ್ಬರು ಕೆನಡದಿಂದ ಇಂಗ್ಲೆಂಡಿಗೆ 1907ರಲ್ಲಿ ಬಂದು ಮಾನ್ಚೆಸ್ಟರ್ 
ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾದರು. ಅವರು ಆಗಲೇ ರಸಾಯನಶಾಸ್ತ್ರದಲ್ಲಿ ನೊಬೆಲ್ 
ಪ್ರಶಸ್ತಿಯನ್ನೂ ಗಳಿಸಿದರು. ಅವರ ಬಗ್ಗೆ ಥಾಂಸನ್ನರನ್ನು ಕೇಳಿದ್ದರೆ ಅವರು 
ನ್ಯೂಜಿಲೆಂಡಿನವನು, ರೈತ ಮನೆತನದವನಲ್ಲವಾ? ಬಹಳ ಜೋರಾಗಿ ಮಾತಾಡ್ತಾನೆ, 
ಜೋರಾಗಿ ನಗ್ತಾನೆ ಬೇರೆ. ಸ್ವಲ್ಪ ಕುಚೋದ್ಯದ ಮನುಷ್ಯ ಕೂಡ. ಆದರೂ ಬಹು 
ಬುದ್ದಿವಂತ! ಪ್ರಯೋಗಗಳಲ್ಲಿ ಎತ್ತಿದ ಕೈ !' ಎನ್ನುತ್ತಿದ್ದರೋ ಏನೋ ! 


101 


ಪಾಪ, ಪ್ರೊಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಥಾಂಸನ್ ಹೇಳಿದಂತೆ ರುದರ್ಫಡ್್ರ ಹಲವಾರು ಪ್ರಯೋಗಗಳನ್ನು ಮಾಡುತ್ತಲೇ 
ಇರುತ್ತಿದ್ದರು. ಹಾಗೆ ಮಾಡಿದ ಒಂದು ಪ್ರಯೋಗದಲ್ಲಿ ಆಲ್ಪ ವಿಕಿರಣಗಳನ್ನು ಒಂದು 


ಎಲೆಕ್ಟ್ರಾನ್ 


ಧನ ವಿದ್ಯುದಂಶ 


© 2012 Encyclopaedia Britannica , Inc . 


ಚಿತ್ರ 15 . 2 : ಎಡ: ಥಾಂಸನ್ ಥಾಂಸನ್ನರ ಪರಮಾಣು ಪರಿಕಲ್ಪನೆ - ಗೋಳಾಕಾರವಿದ್ದು ಎಲ್ಲೆಲ್ಲೂ 
ಧನ ವಿದ್ಯುದಂಶ ಹರಡಿದ್ದು ಕೇಕಿನಲ್ಲಿ ದ್ರಾಕ್ಷಿಗಳ ತರಹ ಋಣ ವಿದ್ಯುದಂಶದ ಎಲೆಕ್ಟ್ರಾನ್‌ಗಳು , 
ಬಲ: ರುದರ್ಫಡ್್ರರ ಪ್ರಖ್ಯಾತ ಪ್ರಯೋಗ - ಚಿನ್ನದ ಹಾಳೆಯ ಮೇಲೆ ಆ ಕಣಗಳನ್ನು 
ತಾಡಿಸಿದಾಗ ಕೆಲವು ಕಣಗಳು ವಾಪಸ್ಸು ಬಂದಿದ್ದರಿಂದ ಪರಮಾಣುವಿನಲ್ಲಿ ತೂಕದ ಧನ ವಿದ್ಯುದಂಶದ 
ನ್ಯೂಕ್ಲಿಯಸ್ ಇರುವುದು ತಿಳಿಯಿತು. ಇದರಿಂದ ಬಂದಿತ್ತು ಅವರ ನ್ಯೂಕ್ಲಿಯಸ್ಸಿನ ಪರಿಕಲ್ಪನೆ ಮತ್ತು 
ಪರಮಾಣು ಮಾದರಿ 


ಚಿನ್ನದ ಹಾಳೆಮೇಲೆ ಬೀಳಿಸಿ, ಅವು ಹೇಗೆ ಚದುರುತ್ತದೆ ಎಂದು ಪರಿಶೀಲಿಸಿ ನೋಡಿದರು. 
ಥಾಂಸನ್ ಮಾದರಿ ಸರಿಯಿದ್ದಿದ್ದರೆ ಆ ಆಲ್ಪ ಕಿರಣಗಳು ಅಲ್ಲಿ ಇಲ್ಲಿ ಚದುರಬೇಕಿತ್ತು. 
ಆದರೆ ಕೆಲವು ಆಲ್ಪ ಕಣಗಳು ದಿಕ್ಕು ಬದಲಾಯಿಸಿ ವಾಪಸ್ಫೂ ಬಂದವು. ಆಗ 
ರುದರ್ಫಡ್್ರ 'ಆಲ್ಲ ಕಣ ಎಲ್ಲೋ ತೂಕದ ವಸ್ತುವಿಗೆ ತಾಕಿರಬೇಕು. ಆದ್ದರಿಂದ 
ಪರಮಾಣುವಿನ ಕೇಂದ್ರದಲ್ಲಿ ಧನವಿದ್ಯುದಂಶ ಕುಳಿತಿದೆ . ಅದರ ದ್ರವ್ಯರಾಶಿಯೂ 
ಹೆಚ್ಚು. ಅದೇ ಪರಮಾಣು ಬೀಜ ಅಥವಾ ನ್ಯೂಕ್ಲಿಯಸ್' ಎಂದು ಪ್ರತಿಪಾದಿಸಿದರು. 
ಅನಂತರ ಒಂದು ಹೆಜ್ಜೆ ಮುಂದೆ ಇಟ್ಟು ರುದರ್ಫಡ್್ರ ತಮ್ಮ ಮಾದರಿಯನ್ನೂ 
ಮಂಡಿಸಿದರು : ಪರಮಾಣು ಸೌರಮಂಡಲದ ತರಹವೇ ಇದೆ. ಆದರೆ ಸೂರ್ಯನ 
ಬದಲು ತೂಕದ ನ್ಯೂಕ್ಲಿಯಸ್, ಹೊರಗೆ ಗ್ರಹಗಳ ಬದಲು ಎಲೆಕ್ಟ್ರಾನ್‌ಗಳು ಕೇಂದ್ರವನ್ನು 
ಸುತ್ತುತ್ತವೆ. ಸೌರಮಂಡಲದಲ್ಲಿ ಗುರುತ್ವಾಕರ್ಷಣೆಯಂತೆ ಇಲ್ಲಿ ಕಣಗಳಿಗೆ 
ವಿದ್ಯುದಂಶವಿರುವುದರಿಂದ ಇದು ವಿದ್ಯುತ್ಕಾಂತೀಯ ಆಕರ್ಷಣೆ! 


ಆ ಸಮಯದಲ್ಲಿ ಡೆನ್ಮಾರ್ಕ್ ದೇಶದ 26 ವರ್ಷಗಳ ಒಬ್ಬ ಯುವಕ 
ಥಾಂಸನ್‌ರವರ ಜೊತೆಕೆಲಸ ಮಾಡಲು ಇಂಗ್ಲೆಂಡಿಗೆ ಬಂದ. ಆದರೆ ಥಾಂಸನ್ನರು 
ಅಷ್ಟೇನೂ ಆಸಕ್ತಿ ತೋರಿಸದಿದ್ದಾಗ, ಅವನು ಮ್ಯಾನ್‌ಚೆಸ್ಸರಿಗೆ ಹೋಗಿರುದರ್ಫಡ್್ರ 
ಜೊತೆ ಏನಾದರೂ ಮಾಡುತ್ತೀನಿ ಎಂದು ನಿರ್ಧರಿಸಿ ಅವರಿಗೆ ಬರೆದುಕೊಂಡ. 
ಅವರ ಬಗ್ಗೆ ರುದರ್ಫಡ್್ರ ಈ ತರಹ ಹೇಳುತ್ತಿದ್ದರೋ ಏನೋ !' ನನಗೂ ಸಿದ್ದಾಂತಕ್ಕೂ 
ಮೊದಲಿಂದಲೂ ಎಣ್ಣೆ ಸೀಗೆಕಾಯಿ ! ಆದ್ದರಿಂದ ಸಿದ್ದಾಂತಿನಾ ? ಅವರ ಸಹವಾಸ 
ಬೇಡ ಎಂದು ಮೊದಲು ಅನುಮಾನಿಸಿದೆ. ಆದರೆ ಯುವಕ ಫುಟ್ಬಾಲ್ ಆಡುತ್ತಾನೆ, 


102 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಅದಲ್ಲದೆ ಅವನ ತಮ್ಮ ಒಲಂಪಿಕ್ಸ್ ಆಟಗಾರ ಕೂಡ. ಹೊಟ್ಟೆಪಾಡಿಗೆ ಏನಾದರೂ 
ಮಾಡಬೇಕಲ್ಲ. ಲೆಕ್ಕಗಿಕ್ಕ ಮಾಡಿಕೊಂಡುಹೋಗಲಿ, ಅವನ ಹತ್ತಿರ ಹೆಚ್ಚು ಮಾತಾಡೋದಕ್ಕೆ 
ಹೋಗಬೇಡಿ. ಇಂಗ್ಲಿಷು ಸರಿಯಾಗಿ ಬರೋಲ್ಲ. ನಿಧಾನ, ಅದೂ ಒಳಗೊಳಗೇ 
ಮಾತಾಡ್ಕೊತಾನೆ. ಅವನ ಹೆಸರು ಕೇಳಿದಿರಾ ? ನೀಲ್ ಬೋರ್', ' ಅಂತೂ 
ಡೆನ್ಮಾರ್ಕಿನ ಆ ಯುವಕ ಅವರ ಜೊತೆ ಕೆಲಸ ಮಾಡತೊಡಗಿದ, ಆದರೆ ಅವರ 
ಪರಮಾಣು ಮಾದರಿಯನ್ನು ಅವನು ಗಹನವಾಗಿ ಪರಿಶೀಲಿಸಿದಾಗ ಅದರಲ್ಲಿ 
ತೊಂದರೆಗಳು ಕಂಡುಬಂದವು. 


ದ 


3 


n ಸಯ 2 


+ Ze 


ಚಿತ್ರ 15 .3 : 20ನೆಯ ಶತಮಾನದ ಮಹಾ ಸೈದ್ದಾಂತಿಕ ವಿಜ್ಞಾನಿ ನೀಲ್ಡ್ಬೋರ್; ಅವರ ಪರಮಾಣು 
ಮಾದರಿ - ರುದರ್ಫಡ್್ರ ಮಾದರಿಯಲ್ಲಂತೆಯೇ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಮತ್ತು ಹೊರಗೆ 
ಎಲೆಕ್ಟ್ರಾನ್‌ಗಳು . ಆದರೆ ಬೋರ್‌ರ ಮಾದರಿಯಲ್ಲಿ ಎಲೆಕ್ಟ್ರಾನ್ ನಿರ್ದಿಷ್ಟ ಕಕ್ಷೆಗಳಲ್ಲಿ ಮಾತ್ರ ಚಲಿಸಬಲ್ಲದು. 
ಒಂದೇ ಕಕ್ಷೆಯಲ್ಲಿ ಚಲಿಸುತ್ತಿರುವಾಗ ಶಕ್ತಿಯ ವ್ಯಯವಿಲ್ಲ. ಆದರೆ ಅದು ಒಂದು ಕಕ್ಷೆಯಿಂದ ಮತ್ತೊಂದಕ್ಕೆ 
ಹಾರಿದಾಗ ಬೆಳಕಿನ ಘೋಟಾನ್ ಹೊರಬರುತ್ತದೆ . ಜಲಜನಕ ಪರಮಾಣುವಿನಲ್ಲಿ ಈ ಬೆಳಕು ಅದರ 
ಶಕ್ತಿಗನುಗುಣವಾಗಿ ಲೈಮನ್, ಬಾಮರ್ ಇತ್ಯಾದಿ ರೇಖೆಗಳ ತರಹ ಕಾಣಿಸಿಕೊಳ್ಳುತ್ತದೆ. 
ಕೆಲವು ವರ್ಷಗಳ ಹಿಂದೆ ಬಾಮರ್ ಎಂಬ ವಿಜ್ಞಾನಿ ಜಲಜನಕದ ಪರಮಾಣುವಿನಿಂದ 
ವಿವಿಧ ಬಣ್ಣಗಳ ( ಶಕ್ತಿಯ ) ಬೆಳಕು ಹೊರಹೊಮ್ಮುವುದನ್ನು ಕಂಡುಹಿಡಿದಿದ್ದರು. 
ಯಾವ ಪರಮಾಣು ಸಿದ್ದಾಂತವಾಗಲೀ ಈ ಬೆಳಕಿನ ರೇಖೆಗಳನ್ನು ( ಬಾಮರ್ 
ರೋಹಿತ ( ಸೆಕ್ಷಮ್) ವನ್ನು ) ವಿವರಿಸದೇ ಮುಂದೆ ಹೋಗಲಾರದು ಎಂದು ಬೋರ್ 
ತಿಳಿದಿದ್ದರು. ರುದರ್ಫಡ್್ರ ಮಾದರಿಯಲ್ಲಿ ಈ ರೇಖೆಗಳನ್ನು ವಿವರಿಸಲಾಗಲಿಲ್ಲ . 
ಎಲೆಕ್ಟ್ರಾನ್ ಕಣಗಳು ಗ್ರಹಗಳಲ್ಲವಲ್ಲ! ಅವು ವಿದ್ಯುದಂಶವಿರುವ ಕಣಗಳು , ಸುತ್ತುತ 
ಸುತ್ತುತ್ತ ಕೇಂದ್ರದ ಆಕರ್ಷಣೆಯಿಂದ ವೇಗೋತ್ಕರ್ಷವಾಗಿ ಬೆಳಕಿನ ಘೋಟಾನ್ 
ಕಣಗಳನ್ನು ಉಗುಳುತ್ತಾ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಹಾಗೇ ನಿಧಾನವಾಗಿ ಸುರುಳಿ 
ಸುತ್ತಿಕೊಂಡು ಕೇಂದ್ರದಲ್ಲಿ ಲೀನವಾಗಿಬಿಡುತ್ತದೆ. ಆದ್ದರಿಂದ ರುದರ್ಫಡ್್ರ ಮಾದರಿಯಲ್ಲಿ 
ಪರಮಾಣುವಿನ ಅಸ್ತಿತ್ವಕ್ಕೆ ತೊಂದರೆ ಬರುತ್ತಿತ್ತು. ಬೋರ್ ಅದರ ಬಗ್ಗೆ ಹೇಳಿದಾಗ 
ರುದರ್ಫಡ್್ರ 'ಹೌದಾ? ನೀವು ಸಿದ್ದಾಂತಿ, ನೀವೇ ಯೋಚಿಸಿಹೇಳಿ” ಅಂದುಬಿಟ್ಟರೋ 
ಏನೋ ! ಸೌರಮಂಡಲದಲ್ಲಿ ಗ್ರಹ ಸ್ಥಿರ ಕಕ್ಷೆಯಲ್ಲಿರುವ ಹಾಗೇ ಪರಮಾಣುವಿನಲ್ಲಿ 
ಎಲೆಕ್ಟ್ರಾನ್ ಕೂಡ ಅಂತಹ ಸ್ಥಿರ ಕಕ್ಷೆಯಲ್ಲೇ ಇರುವಹಾಗೆ ಮಾಡಬೇಕು ಎಂದು 
ಬೋರ್ ಅವರಿಗೆ ಅರಿವಾಯಿತು. ಆದ್ದರಿಂದ ಎಲೆಕ್ಟ್ರಾನ್ ಕಣದ ಮೇಲೆ ಹಿಂದಿರದ 


103 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ನಿರ್ಬಂಧವನ್ನು ತರಬೇಕಾಯಿತು. ಕೇಂದ್ರದಿಂದ ದೂರವಿರುವ ಕೆಲವು ನಿರ್ದಿಷ್ಟ 
ಕಕೆಗಳಲ್ಲಿ ಮಾತ್ರ ಎಲೆಕ್ಟ್ರಾನ್ ಚಲಿಸಬಹುದು ಎಂದು ಬೋರ್‌ ಮಂಡಿಸಿದರು. 
ಪ್ರತಿಯೊಂದು ಕಕ್ಷೆಗೂ ನಿರ್ದಿಷ್ಟ ಶಕ್ತಿಯ ಮೌಲ್ಯವಿದ್ದು ಆ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ 
ಚಲಿಸುವಾಗ ಅದರ ಶಕ್ತಿಯ ವ್ಯಯವಿಲ್ಲವೆಂದು ಮಂಡಿಸಿದರು. ಇದರಿಂದ ಬೋರ್ 
ಪರಮಾಣುವನ್ನು ಸುಮಾರು ಸೌರಮಂಡಲದ ತರಹವೇ ಮಾಡಿದರು. ಆದರೆ ಹೆಚ್ಚು 
ಶಕ್ತಿ ಇರುವ ಹೊರ ಕಕ್ಷೆಗಳಲ್ಲಿ ಚಲಿಸುವ ಎಲೆಕ್ಟ್ರಾನ್‌ಗಳು ತಮಗೆ ತಾವೇ ಕಡಿಮೆ 
ಶಕ್ತಿಯ ಒಳಗಿನ ಕಕ್ಷೆಗಳಿಗೆ ಹಾರುತ್ತವೆ ಎಂದು ಪ್ರತಿಪಾದಿಸಿದರು. ಆಗ ಆ ಎರಡು 
ಕಕೆಗಳ ಶಕ್ತಿಯ ವ್ಯತ್ಯಾಸ ವಿವಿಧ ಬಣ್ಣಗಳ ನಿರ್ದಿಷ್ಟ ಶಕ್ತಿಯ ಬೆಳಕಾಗಿ ಹೊರಬರುತ್ತದೆ. 
ಈ ಮಾದರಿಯಿಂದ ಬೋರ್‌ ಪ್ರಯೋಗಶಾಲೆಯಲ್ಲಿ ಆಗಾಗಲೇ ಕಂಡು ಬಂದಿದ್ದ 
ಬಾಮರ್ ರೋಹಿತವನ್ನು ವಿವರಿಸಿದರು . 

ಶತಮಾನದ ಮೊದಲ ದಶಕದಲ್ಲಿ ಶಕ್ತಿ ಬಿಡಿ ಬಿಡಿ ('ಕ್ವಾಂಟಮ್ ) 
ರೂಪದಲ್ಲಿರುವುದೆಂದು ಪ್ಲಾಂಕರ್ ಮತ್ತು ಬೆಳಕು ಕಣಗಳ ರೂಪದಲ್ಲೂ ಇರುತ್ತದೆ 
ಎಂದು ಐನ್‌ಸ್ಟೈನ್ ಕೂಡ ಮಂಡಿಸಿದ್ದರು. ರುದರ್ಫಡ್್ರ ಮಾದರಿಯನ್ನು ವಿಸ್ತರಿಸಿ 
ಭೌತ ವಿಜ್ಞಾನಕ್ಕೆ ಕ್ವಾಂಟಮ್ ಕ್ರಾಂತಿಯ ಈ ಹೊಸ ಅಭಿಪ್ರಾಯಗಳನ್ನು ಒಳಮಾಡಿಕೊಂಡು 
ತಮ್ಮದೇ ವಿಶಿಷ್ಟ ಪರಿಕಲ್ಪನೆಗಳನ್ನು ಸೇರಿಸಿ 1913ರಲ್ಲಿ ಬೋರ್ ಮೂರು ವೈಜ್ಞಾನಿಕ 
ಲೇಖನಗಳನ್ನು ಪ್ರಕಟಿಸಿದರು. ಲೇಖನಗಳ ಕರಡು ಪ್ರತಿಯನ್ನು ನೋಡಿದ್ದ ರುದರ್ಫಡ್್ರ 
“ನೀವು ಯೂರೋಪಿನ ಜನ ಬಹಳ ಬಳಸಿ ಬಳಸಿ ಮಾಡ್ತೀರಪ್ಪ! ನಮಗೋ 
ಒಂದೆರಡು ವಾಕ್ಯಗಳಲ್ಲಿ ಎಲ್ಲ ಹೇಳಿಬಿಡಬೇಕು' ಎಂದು ಯುವಕನಿಗೆ ಸಲಹೆ ಕೊಟ್ಟಿದ್ದರು. 
ಹಾಗೂ ಅನೇಕ ವಿಜ್ಞಾನಿಗಳು ಬೋರ್ ಅವರ ಸಿದ್ದಾಂತವನ್ನು ನಂಬಲಿಲ್ಲ. ವಿಜ್ಞಾನಿ 
ಜೇಮ್ಸ್ಜೀನ್ಸ್ ಪ್ರಯೋಗಗಳನ್ನು ವಿವರಿಸಿರುವುದು ಇದರ ಹೆಚ್ಚಳಿಕೆ , ಆದರೆ ಸಿದ್ದಾಂತರ 
ಊಹೆಗಳನ್ನು ಒಪ್ಪಲು ಕಷ್ಟ' ಎಂದು ಎಚ್ಚರಿಸಿದರು. 


" ಜಲಜನಕದ ಲೋಹಿತ 


434 1111 


48< n 


* 


rhy 


b ) 

ಚಾಮರ್ ರೇಖೆಗಳು 
ಚಿತ್ರ 15 .4 : ಎಡ: ಪ್ರಯೋಗಶಾಲೆಯಲ್ಲಿ ಜಲಜನಕದ ವರ್ಣಪಟಲ ( ಸೆಕ್ಷನ್) ದಲ್ಲಿ ಕಾಣಿಸಿಕೊಳ್ಳುವ 
ನಿರ್ದಿಷ್ಟ ತರಂಗಾಂತರದ ಬಾಮರ್ ರೇಖೆಗಳು ಬಲ: ಈ ರೇಖೆಗಳು ಹೇಗೆ ಹುಟ್ಟುತ್ತವೆ ಎಂದು 
ತೋರಿಸಿದೆ . 2ನೆಯ ಕಕ್ಷೆಗೆ 3,4 ,5.. ಕಕ್ಷೆಗಳಿಂದ ಎಲೆಕ್ಟ್ರಾನ್ ಹಾರಿದಾಗ ಹೊರಬರುವ ಬೆಳಕಿನ 
ತರಂಗಾಂತರಗಳನ್ನು ತೋರಿಸುತ್ತದೆ. ಈ ತರಂಗಾಂತರ( ಅಳತೆ ನ್ಯಾನೋಮೀಟರ್ ) ಕಕ್ಷೆಗಳ ಶಕ್ತಿಯ 
ಮಟ್ಟಗಳ ವ್ಯತ್ಯಾಸಗಳನ್ನು ತೋರಿಸುತ್ತವೆ. 
ಹಿಂದಿನ ಭೌತವಿಜ್ಞಾನದಿಂದ ಬಹುದೂರ ಬಂದಿತ್ತು ಈ ಸಿದ್ದಾಂತ, ಆದರೂ 
ಸಮಯವಾಗುತ್ತ ಎಲ್ಲರೂ ಇದನ್ನು ಒಪ್ಪಿಕೊಳ್ಳಲು ಶುರುಮಾಡಿದ್ದರು. ಜರ್ಮನಿಯಲ್ಲಿ 
ಅದಕ್ಕೆ ಹೆಚ್ಚು ಮನ್ನಣೆ ಸಿಕ್ಕಿ ಅಲ್ಲಿಯ ಮೇಧಾವಿ ವಿಜ್ಞಾನಿಗಳು ಆ ಸಿದ್ಧಾಂತಕ್ಕೆ ಹೆಚ್ಚು 


104 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಮೆರಗನ್ನೂ ಕೊಟ್ಟರು. ಈ ಸಿದ್ಧಾಂತಕ್ಕೆ ಬೋರ್ ಅವರಿಗೆ 1922ರಲ್ಲಿ ನೊಬೆಲ್ 
ಪ್ರಶಸ್ತಿ ದೊರಕಿತು. 

ಕ್ವಾಂಟಮ್ ಯುಗ ಮೊದಲು ಪ್ಲಾಂಕ್ , ಐನ್‌ಸ್ಟೈನ್, ಬೋರ್‌ರಂತಹ 
ದಿಗ್ಗಜರನ್ನು ನೋಡಿತು. ಅನಂತರ ಬಾರ್ನ್, ಶ್ಲೋಡಿಂಗರ್, ಪೌಲಿ, ಡಿರಾಕ್, 
ಹೈಸನ್ಸರ್ಗ್‌ರಂತಹ ಮಹಾ ಮೇಧಾವಿಗಳು ಆ ಅಧ್ಯಯನವನ್ನು ಪ್ರವೇಶಿಸಿ ಅವರದ್ದೇ 
ಛಾಪನ್ನು ಮೂಡಿಸಿದ್ದರು. ಬೋರ್ ಹಿರಿಯರ ಜೊತೆ ಇದ್ದರೂ ಕ್ವಾಂಟಮ್ 
ಪರಿಕಲ್ಪನೆಗಳು ಬದಲಾಗುತ್ತಾ ಹೋದಾಗ ಕಿರಿಯರ ಜೊತೆ ಸೇರಿ ಅವರ ಜೊತೆ 
ಚರ್ಚಿಸಿ ಅವನ್ನು ಅರ್ಥಮಾಡಿಕೊಂಡು ಮಹತ್ವದ ಲೇಖನಗಳನ್ನು ಪ್ರಕಟಿಸಿದರು. 
ಹೊಸ ಪರಿಕಲ್ಪನೆಗಳಿಗೆ ರಾಜಿಯಾಗದ ಐನ್‌ಸ್ಟೈನ್‌ರ ಜೊತೆಬೋರ್‌ ಸತತವಾಗಿ 
ವಾದವಿವಾದಗಳಲ್ಲಿ ತೊಡಗಿದರೂ ಐನ್‌ಸ್ಟೈನ್ ತಮ್ಮದೇ ಹಳೆಯ ಅಭಿಪ್ರಾಯಗಳಿಗೆ 
ಅಂಟಿಕೊಂಡು ಒಂಟಿಯಾಗಿಬಿಟ್ಟರು. ಕ್ವಾಂಟಮ್ ಚಲನಶಾಸ್ತ್ರದ ಬಗ್ಗೆ ತಿಳಿಯಾದ 
ಮತ್ತು ಆಳವಾದ ಚಿಂತನೆಗಳಲ್ಲಿ ಬೋರ್ಎಲ್ಲರನ್ನೂ ಮೀರಿಸಿದ್ದರು. ಬೋರ್ ಅವರ 
ತತ್ವಜ್ಞಾನ ಅವರ ವಿಜ್ಞಾನಕ್ಕಿಂತಲೂ ಮಿಗಿಲು ಎಂದು ಹೈಸನ್‌ಬರ್ಗ್ ನಂಬಿದ್ದರು. 
ಇಂದಿನ ಭೌತವಿಜ್ಞಾನದಲ್ಲಿ ಬೋರ್ ಹುಟ್ಟುಹಾಕಿದ ಕೋಪನೇಗನ್ ವಿಚಾರಧಾರೆಗೆ 
ಅಗ್ರಸ್ಥಾನವಿದೆ. 

* ಇಂದು ಪರಮಾಣುವಿನ ಬಗ್ಗೆ ಚರ್ಚಿಸುವಾಗ ಎಲೆಕ್ಟ್ರಾನನ್ನು ಒಂದು 
ವೃತ್ತಾಕಾರದ ಕಕ್ಷೆಯಲ್ಲಿಡುವ ಬದಲು ಅದನ್ನು ಋಣವಿದ್ಯುದಂಶದ ಮೋಡವಾಗಿ 
ಪರಿಗಣಿಸುತ್ತಾರೆ. ಹಾಗೇ ಕಕ್ಷೆಯ ಬದಲಾಗಿ ಶಕ್ತಿಯ ಮಟ್ಟದ ಪರಿಕಲ್ಪನೆ ಬಂದಿದೆ. 
ರುದರ್ಫಡ್್ರ ಮತ್ತು ಬೋರ್ ಅವರ ಚಿಂತನೆಯಿಂದ ಪರಮಾಣು ಇಂದು ಬಹಳ 
ದೂರ ಬಂದಿದ್ದರೂ ಎಲ್ಲರ ಮನಸ್ಸಿನಲ್ಲಿ ತಕ್ಷಣ ಕಣ್ಣಮುಂದೆ ಬರುವುದು ಅವರದ್ದೇ 
ಸೌರಮಂಡಲದ ಸರಳ ಮಾದರಿ! 

( ವಿಜಯವಾಣಿ, 30 - 6 - 2013) 


ಇಂದಿನ ಮಾಹಿತಿ 


ಕಳೆದ 2 - 3 ವರ್ಷಗಳಲ್ಲಿ ಉಪಕರಣಗಳಿಂದ ಒಂದು ಪರಮಾಣುವನ್ನು 
“ನೋಡಲು' ಆಗುತ್ತಿದೆ. ಉಪಕರಣದ ಹೆಸರು ಕ್ವಾಂಟಮ್ ಮೈಕೊಸ್ಕೋಪ್- ಹೈಡೊಜೆನ್ 
ಪರಮಾಣುವಿನ ಮೊದಲೆರಡು ಕಕ್ಷೆಗಳನ್ನು ಕಾಣಬಹುದು. ಇದು ಮೊದಲು ಕಲ್ಪನೆಯಾಗಿತ್ತು 
ಮಾತ್ರ. ಹೀಗೆಯೆ ದ್ವಿನುಕ ( ಮಾಲೆಕ್ಯೂಲ್) ಗಳ ಚಿತ್ರಗಳೂ ಈಗ ದೊರೆಯುತ್ತವೆ. 
ಸ್ವಾರಸ್ಯವೇನೆಂದರೆ ರಸಾಯನಶಾಸ್ತ್ರದಲ್ಲಿ ಹಿಂದೆ ಮಾಲೆಕ್ಯೂಲಿನ ರಚನೆಯನ್ನು ನಾವು 
ಹೇಗೆ ಊಹಿಸಿಕೊಳ್ಳುತ್ತಿದ್ದೆವೋ ( ಬಾಂಡ್ ) ಚಿತ್ರಗಳೂ ಅದೇ ರೀತಿ ಇವೆ.ನೀರು, 
ಮಿಥೇನ್ ಇತ್ಯಾದಿ ದ್ವಿನುಕಗಳ ಚಿತ್ರಗಳನ್ನು ನಾವು ಈಗ ನೋಡಬಹುದು. 


105 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


16. ದೇವರು ತಪ್ಪು ಮಾಡಲಿಲ್ಲ. 


( ಇತ್ತೀಚೆಗೆ ಯೂರೋಪಿನ ವಿಜ್ಞಾನಿಗಳು ಅವರ ಪ್ರಯೋಗವೊಂದರಲ್ಲಿ ನ್ಯೂಟ್ರಿನೊ 
ಎಂಬ ಕಣಗಳು ಬೆಳಕಿಗಿಂತ ವೇಗವಾಗಿ ಚಲಿಸಿರುವ ಸಾಧ್ಯತೆ ಇದೆ ಎಂದು ಪ್ರಕಟಿಸಿದ್ದರು. 
ಅದು ಐನ್‌ಸ್ಟೈನ್‌ರ ತತ್ವಗಳಿಗೆ ವಿರುದ್ಧವಾದ್ದರಿಂದ ಭೌತವಿಜ್ಞಾನದ ಜಗತ್ತಿನಲ್ಲಿ ಅಲ್ಲೋಲ 
ಕಲ್ಲೋಲವಾಯಿತು) 

ವಿಧಾತ ಬೆಳಕನ್ನು ಮೊದಲು ಸೃಷ್ಟಿಸಿದ ಎನ್ನುತ್ತವೆ ಕೆಲವು ಧರ್ಮಗ್ರಂಥಗಳು. 
ಅದು ಎಷ್ಟು ನಿಜವೋ ಗೊತ್ತಿಲ್ಲ. ಆದರೆ ಪ್ರಾಕೃತಿಕ ಜಗತ್ತಿನಲ್ಲಿ ಬೆಳಕಿಗೆ ಅಗ್ರಸ್ಥಾನವಿದೆ 
ಎನ್ನುವುದಂತೂ ನಿಜ. 400 ವರ್ಷಗಳ ಹಿಂದೆ ಗೆಲಿಲಿಯೊ ಬೆಳಕಿನ ವೇಗವನ್ನು 
ಕಂಡುಹಿಡಿಯಲು ಸಫಲನಾಗದಿದ್ದರೂ , ಅದು ಅತಿ ವೇಗ ಎಂದು ಮಂಡಿಸಿದನು. 
ಕಳೆದ ಶತಮಾನದ ಪ್ರಾರಂಭದ ಹೊತ್ತಿಗೆ ಅನೇಕ ಪ್ರಯೋಗಗಳಿಂದ ಅದರ ವೇಗದ 
ಮೌಲ್ಯ ಸರಿಯಾಗಿ ತಿಳಿಯಿತು. ಅದು ಒಂದು ಸೆಕೆಂಡಿಗೆ ಸುಮಾರು 3 ಲಕ್ಷ ಕಿ. ಮೀ . ಗಳು! 
ನಿಖರವಾಗಿ ಹೇಳಬೇಕೆಂದರೆ ಅದು ಸೆಕೆಂಡಿಗೆ 2,99 , 292.458 ಕಿ. ಮೀ . ಗಳು. 
ವಿಮಾನಗಳು ( ಗಂಟೆಗೆ 600 ಕಿ. ಮೀ . ಗಳು ) ಸಾಧಾರಣ ಮನುಷ್ಯನಿಗಿಂತ 100 


106 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


Essstein as a student at the ETH , or slently thereafter 

Courtesy of Hebrew University of Jerusales ) 


ಚಿತ್ರ 16 .1 : 20ನೆಯ ಶತಮಾನದ ಮಹಾ ಮೇಧಾವಿ ವಿಜ್ಞಾನಿ ಆಲ್ಬರ್ಟ್ ಐನ್‌ಸ್ಟೈನ್( 1879 
1955) ಯುವಕರಾಗಿದ್ದಾಗಿನ ಎರಡು ಚಿತ್ರಗಳು . ಈ ಕ್ರಾಂತಿಕಾರಿ ಸಿದ್ದಾಂತಗಳನ್ನು ಪ್ರತಿಪಾದಿಸಿದಾಗ 
ಐನ್‌ಸ್ಟೈನ್ 26ರ ಪ್ರಾಯದ ಯುವಕರಾಗಿದ್ದರು. 


ಪಟ್ಟು ಹೆಚ್ಚಿನ ವೇಗ. ಆದರೆ, ಬೆಳಕಿನದು ವಿಮಾನದ ವೇಗಕ್ಕಿಂತ 18 ಲಕ್ಷ ಪಟ್ಟು ಹೆಚ್ಚು 
ವೇಗ! ಈ ವೇಗದಲ್ಲಿ ಸೂರ್ಯನಿಂದ ಹೊರಟ ಬೆಳಕು ಅಂದಾಜು 8 ನಿಮಿಷಗಳಲ್ಲಿ 
ನಮ್ಮನ್ನು ಮುಟ್ಟುತ್ತದೆ. ಕನ್ನಡಿಯ ಮುಂದೆ ನಿಂತಾಗ, ನಮಗೆ ಕಾಣುವ ಮುಖ ಸ್ವಲ 
ಎಳೆಯ ಮುಖವೇ . ಇದ್ಯಾಕೆ ಹೀಗೆ? ಬೆಳಕು ನಮ್ಮ ಮುಖದ ಮೇಲೆ ಬಿದ್ದು 
ಕನ್ನಡಿಯನ್ನು ತಲುಪಿ ಪ್ರತಿಫಲನವಾಗಿ ನಮ್ಮನ್ನು ಸೇರಬೇಕಲ್ಲವೇ ? ಕನ್ನಡಿಯಿಂದ 
ಒಂದು ಮೀಟರ್ ದೂರವಿದ್ದರೆ, ಬೆಳಕು 2 ಮೀಟರ್ ದೂರಪ್ರಯಾಣ ಮಾಡಬೇಕು. 
ಅದಕ್ಕೆ 6 ನ್ಯಾನೊಸೆಕೆಂಡುಗಳು ಬೇಕು ( ನ್ಯಾನೊ ಸೆಕೆಂಡ್ ಅಂದರೆ, ಒಂದು ಸೆಕೆಂಡನ್ನು 
100 ಕೋಟಿಯಿಂದ ಭಾಗಿಸಿದರೆ ಬರುವ ಸಮಯ). ಅಂದರೆ ಮುಖ 6 ನ್ಯಾ . 
ಸೆ.ಗಳ ಹಿಂದೆ ಹೇಗೆ ಇತ್ತೋ ಹಾಗೆ! ಬೆಳಕಿನ ವೇಗ ಕಡಿಮೆಯಾಗುತ್ತ ಹೋದರೆ 
ನಮಗೆ ಕಾಣಿಸುವ ಮುಖವೂ ಎಳೆಯದಾಗುತ್ತ ಹೋಗುತ್ತದೆ! 

ಆದರೆ ಈ ಬೆಳಕು ಎಂದರೇನು? ಯಾವ ತರಹದ ವಸ್ತುವಿದು? ಹಿಂದಿನ 
ತಿಳುವಳಿಕೆಯ ಪ್ರಕಾರ ಬೆಳಕು ತರಂಗ ರೂಪದಲ್ಲಿ ಚಲಿಸುತ್ತದೆ ಎನ್ನುವ 
ಸಿದ್ದಾಂತವಿತ್ತು. ಆದರೆ 20ನೆಯ ಶತಮಾನದ ಪ್ರಾರಂಭದಲ್ಲಿ ಬೆಳಕಿನ ಆ ಚಿತ್ರ 
ತಪ್ಪೇನೋ ಎನ್ನುವ ಅನುಮಾನ ಕಾಡಿಸಲು ಶುರುವಾಯಿತು . ಆ ಅನುಮಾನಕ್ಕೆ 
ಪರಿಹಾರ ಸಿಕ್ಕಿದ್ದು ವಿಜ್ಞಾನಿಗಳಿಂದಲೋ , ವಿಶ್ವವಿದ್ಯಾಲಯಗಳ ಪ್ರೊಫೆಸರುಗಳಿಂದಲೋ 
ಅಲ್ಲ. ಆ ಸಮಸ್ಯೆಗೆ ಉತ್ತರ ಚಿಮ್ಮಿಬಂದಿದ್ದು ಒಂದು ಸರಕಾರಿ ಕಚೇರಿಯ 
ಕಾರಕೂನನೊಬ್ಬನಿಂದ! 


107 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


? ? 


Ephoton = hy 

Vna m 6.2.2x10 ms 
5017 4 2 2 45x10 ITS 

4XC ref > 
' 3.1 2 0 


electrons 


Apಇsikaft? -Raj } } ! ; ಫಣಿ ತಿ 


? 


ದುತಿ ವಿದ್ಯುತ್ ಪರಿಣಾಮ 
ಚಿತ್ರ 16.2 : ಎಡ: 20ನೆಯ ಶತಮಾನಕ್ಕಿಂತ ಹಿಂದೆ ಬೆಳಕು ತರಂಗರೂಪವೆಂದು ತಿಳಿದದ್ದು 
ತರಂಗಾಂತರ ಅದರ ಮುಖ್ಯ ಗುಣವಾಗಿತ್ತು. ಚಿತ್ರದಲ್ಲಿ ಮೇಲಿನ (ಕೆಂಪು) ಬೆಳಕಿನ ತರಂಗಾಂತರ 
ಕೆಳಗಿನ (ನೀಲಿ) ದ್ದಕ್ಕಿಂತ ಹೆಚ್ಚು ಎಂದು ಅರ್ಥ ಮಾಡಿಕೊಂಡಿದ್ದರು. 20ನೆಯ ಶತಮಾನದ 
ಮೊದಲ ದಶಕದಲ್ಲಿ ದ್ಯುತಿ ವಿದ್ಯುತ್ ಪರಿಣಾಮ (ಫೋಟೋ ಎಲೆಕ್ಟಿಕ್ ಎಫೆಕ್ಟ್ ) ಪ್ರಯೋಗ 
ಬೆಳಕಿನ ಈ ಚಿತ್ರವನ್ನು ಬದಲಾಯಿಸಿತು . ಬಲ: ಈ ಪ್ರಯೋಗದಲ್ಲಿ ಬೆಳಕು ಲೋಹದ ಮೇಲೆ 
ಬಿದ್ದಾಗ ಎಲೆಕ್ಟ್ರಾನ್‌ಗಳು ಹೊರಬರುತ್ತವೆ . ಆದರೆ ಅದು ಎಲ್ಲ ಬಣ್ಣಗಳ ಬೆಳಕಿಗೂ ಅನ್ವಯಿಸಲಿಲ್ಲ. 
ಕೆಂಪು ಬೆಳಕಿಗೆ ( ಚಿತ್ರದಲ್ಲಿ ಎಡ) ಎಲೆಕ್ಟ್ರಾನ್‌ಗಳನ್ನು ಹೊರತರಲು ಸಾಧ್ಯವಾಗಲಿಲ್ಲ. ಇದನ್ನು 
ವಿವರಿಸಲು ಆಲ್ಬರ್ಟ್ ಐನ್‌ಸ್ಟೈನ್ ಬೆಳಕು ಕಣ ರೂಪದಲ್ಲೂ ಇರಲು ಸಾಧ್ಯ ಎಂದು ಪ್ರತಿಪಾದಿಸಿ 
ಕಣಕ್ಕೆ ಅದರ ಶಕ್ತಿ ಅದರ ಆವರ್ತನ ಸಂಖ್ಯೆ (1 /ತರಂಗಾಂತರ) ಯನ್ನು ಅವಲಂಬಿಸುತ್ತದೆ ಎಂದು 
ತೋರಿಸಿದರು . ಅನಂತರ ಈ ಕಣಕ್ಕೆ ಫೋಟಾನ್ ಎಂಬ ಹೆಸರು ಬಂದಿತು. ಅವರ ಸಿದ್ಧಾಂತದ 
ಪ್ರಕಾರ ಕೆಂಪು ಬಣ್ಣದ ಬೆಳಕಿಗೆ ಕಡಿಮೆ ಮತ್ತು ನೀಲಿ ಬಣ್ಣದ ಬೆಳಕಿಗೆ ಹೆಚ್ಚು ಶಕ್ತಿ ಇರುತ್ತದೆ. 
ಕೆಂಪು ಬಣ್ಣಕ್ಕೆ ಶಕ್ತಿ ಕಡಿಮೆ ಇರುವುದರಿಂದ ಅದು ಲೋಹಗಳಿಂದ ಎಲೆಕ್ಟ್ರಾನ್‌ನ್ನು ಹೊರತರಲು 
ಸಾಧ್ಯವಿಲ್ಲ. ಶಕ್ತಿಗೆ ಐನ್‌ಸ್ಟೀನ್‌ರ ಸೂತ್ರವನ್ನೂ ಮುಂದಿನ ತೋರಿಸಿದೆ. 


ಈ ಸಮಯದಲ್ಲೇ ಸ್ವಿಟ್ಟರ್‌ಲ್ಯಾಂಡಿನ ಬರ್ನ್ ನಗರದ ಹಕ್ಕುಪತ್ರ ಕಚೇರಿಯ 
ಕೆಲಸಗಾರನೊಬ್ಬ ತನ್ನ ಹೊಸ ಹೆಂಡತಿ ಮಿಲೇವಾ ಮತ್ತು ಚಿಕ್ಕ ಮಗುವಿನ ಜತೆ 
ಸಂಸಾರ ಶುರು ಮಾಡಿದ್ದ. ಇಪ್ಪತ್ತಾರು ವಯಸ್ಸಿನ ಯುವಕನ ಬುದ್ಧಿಶಕ್ತಿಗೆ ಅವರ 
ಕಚೇರಿಯ ಕಾರ್ಯಗಳು ಅಷ್ಟೇನೂ ಆಯಾಮ ನೀಡುತ್ತಿರಲಿಲ್ಲ. ಕಚೇರಿಯ ಹಕ್ಕುಪತ್ರಗಳ 
ಪರಿಶೀಲನೆ, ಹೆಂಡತಿಯ ಜತೆ ಸರಸ - ವಿರಸಗಳು ( ಆಕೆಯ ಜೊತೆ ಅವನಿಗೆ ವಿರಸವೇ 
ಜಾಸ್ತಿ ಇತ್ತು ). ಎಳೆಮಗುವಿನ ಅಳು....ಈ ಎಲ್ಲ ಆಗುಹೋಗುಗಳ ಮಧ್ಯೆಯೂ 
ವೈಜ್ಞಾನಿಕ ಯೋಚನೆಗಳನ್ನು ಬಿಡದ ಈ ಯುವಕನಿಂದ ಮಹಾಸಿದ್ಧಾಂತಗಳು | 
ರೂಪುಗೊಳ್ಳುತ್ತಿದ್ದು , ಅವೆಲ್ಲವೂ 1905ರಲ್ಲಿ ನಾಲ್ಕು ಲೇಖನಗಳ ಮೂಲಕ 
ಹೊರಬಂದವು. ಇದರ ಪರಿಣಾಮ ಏನು ಗೊತ್ತೆ? 200 ವರ್ಷಗಳಿಂದ ಭೌತಶಾಸ್ತ್ರದ 
ಸಾರ್ವಭೌಮ ಪಟ್ಟ ಅಲಂಕರಿಸಿದ್ದ ಐಸಾಕ್ ನ್ಯೂಟನ್‌ನ ಸಿಂಹಾಸನದ ಜತೆ ಇಡೀ 
ವಿಜ್ಞಾನ ಲೋಕವೇ ಅಲ್ಲಾಡತೊಡಗಿತು! 

ಈ ಕಾರಕೂನನ ನಾಲ್ಕು ಲೇಖನಗಳಲ್ಲೂ ವಿವಿಧ ರೀತಿಯಲ್ಲಿ ಹೊಸ 
ಪರಿಕಲ್ಪನೆಗಳು ಪ್ರತಿಪಾದಿತವಾಗಿದ್ದವು. ಅವುಗಳಲ್ಲಿ ಒಂದು ಬೆಳಕಿಗೆ ಸಂಬಂಧಪಟ್ಟಿತ್ತು. 
ಈತ ಬೆಳಕು ತರಂಗರೂಪವಲ್ಲದೆ ಯಾವ ದ್ರವ್ಯರಾಶಿಯೂ (ತೂಕವೂ ) ಇರದ 


108 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಕಣರೂಪದಲ್ಲೂ ( ಪಾರ್ಟಿಕಲ್) ಇರುತ್ತದೆ ಎಂದು ಸಾರಿದ. ಹೀಗಾಗಿಯೇ ಬೆಳಕು 
ಪೂರ್ಣಶಕ್ತಿ ರೂಪ ಎಂದೂ ಹೇಳಿದ. ಜತೆಗೆ ಅವನು ಮತ್ತೊಂದು ಅದ್ಭುತ 
ಸಂಗತಿಯನ್ನು ಪ್ರತಿಪಾದಿಸಿದ್ದ. ಅದೇನೆಂದರೆ, ಬೆಳಕು ಯಾವಾಗಲೂ ಒಂದೇ ವೇಗದಲ್ಲಿ 
ಚಲಿಸುತ್ತದೆ ಮತ್ತು ಯಾವ ವಸ್ತುವೂ ಬೆಳಕಿನ ಈ ವೇಗವನ್ನು ತಲುಪಲು ಸಾಧ್ಯವಿಲ್ಲ 
ಎಂಬ ವೈಜ್ಞಾನಿಕ ಸತ್ಯ . ಅಂತೂ ಬೆಳಕು ಆ ಹಕ್ಕುಪತ್ರ ಕಚೇರಿಗೆ ಹೋಗಿ ಯಾವ 
ವಸ್ತುವೂ ತನಗಿಂತ ಹೆಚ್ಚು ವೇಗವನ್ನು ಪಡೆಯುವುದಿಲ್ಲ ಎನ್ನುವ ಹಕ್ಕನ್ನು ಪಡೆಯಿತು. 
ಈ ಹಕ್ಕನ್ನು ಕೊಟ್ಟ ಆ ಯುವಕನೇ ಶತಮಾನದ ಮಹಾವಿಜ್ಞಾನಿಯಾಗಲಿದ್ದ ಆಲ್ಬರ್ಟ್ 
ಐನ್‌ಸ್ಟೈನ್! 

- ಬೆಳಕಿನ ಅಗಾಧ ವೇಗವನ್ನು ಕುರಿತು ಇಂಥದೇ ಅಭಿಪ್ರಾಯಗಳು ಆ 
ಕಾಲದ ಖ್ಯಾತ ವಿಜ್ಞಾನಿ ಪಾನ್ಯಾರೆಗೂ ಇದ್ದಿತು. ಆದರೆ ವೈಜ್ಞಾನಿಕ ಚರಿತ್ರಕಾರ ಡೈಸನ್ 
ಪ್ರಕಾರ ಐನ್‌ಸ್ಟೈನರಿಗಿದ್ದ ಕ್ರಾಂತಿಕಾರಿ ಮನೋಭಾವ ಪಾನ್ನಾರೆಯಲ್ಲಿ ಇರಲಿಲ್ಲ . ಈ 
ಮಹಾಕಲ್ಪನೆಗಳ ಬಗ್ಗೆ ಐನ್‌ಸ್ಟೈನ್ ತಮ್ಮ ಜೀವನದ ಸಂಧ್ಯೆಯಲ್ಲಿ ಮೆಲುಕು ಹಾಕುತ್ತ 
ಆ ಹಕ್ಕುಪತ್ರ ಕಚೇರಿಯಲ್ಲಲ್ಲದೆ ನಾನೇನಾದರೂ ಯಾವುದಾದರೂ ವಿಶ್ವವಿದ್ಯಾಲಯದಲ್ಲಿ 
ಇದ್ದಿದ್ದರೆ ನಾನು ಈ ಹೊಸ ದಾರಿ ಹಿಡಿಯುತ್ತಿರಲಿಲ್ಲವೇನೋ ಎನಿಸುತ್ತದೆ' ಎಂದಿದ್ದರು. 
ಕ್ವಾಂಟಮ ಪರಿಕಲ್ಪನೆಗೂ ಒತ್ತು ಕೊಟ್ಟಿದ್ದ ಈ ಸಿದ್ದಾಂತ 1921ರಲ್ಲಿ ಅವರಿಗೆ 
ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿಕೊಟ್ಟಿತು. 

ಕಣದ ವೇಗ ಹೆಚ್ಚಾದಾಗ ಅದು ಶಕ್ತಿ ಗಳಿಸುತ್ತ ಅದರ ದ್ರವ್ಯರಾಶಿ ಹೆಚ್ಚಾಗುತ್ತದೆ. 
( ಇದನ್ನು ಓದಿ ಪಾರ್ಕಿನಲ್ಲಿ ಬಿಡುಬೀಸಾಗಿ ನಡೆಯುವುದನ್ನು ನಿಲ್ಲಿಸಬೇಡಿ); ಅಂದರೆ ಶಕ್ತಿ 
ದ್ರವ್ಯರಾಶಿಯ ರೂಪ ಪಡೆಯುತ್ತದೆ. ಆದರೆ ಕಣ ಅತಿ ಹೆಚ್ಚು ದ್ರವ್ಯರಾಶಿ ಗಳಿಸಲು 
ಪ್ರಯತ್ನಿಸಿದಾಗ ಅದಕ್ಕೆ ಹೆಚ್ಚು ವೇಗ ಪಡೆಯುವುದು ಕಷ್ಟವಾಗುತ್ತದೆ. ಆದ್ದರಿಂದ 
ಕಣಕ್ಕೆ ಸ್ವಲ್ಪ ದ್ರವ್ಯರಾಶಿ ಇದ್ದರೂ ಅದು ಬೆಳಕಿನ ವೇಗವನ್ನು ಗಳಿಸುವುದು ಅಸಾಧ್ಯ ! 
ಆದ್ದರಿಂದ ಶೂನ್ಯದ್ರವ್ಯರಾಶಿಯನ್ನು ಹೊಂದಿರುವ ಬೆಳಕಿನ ಕಣವಾದ ಫೋಟಾನ್‌ಗೆ 
ಮಾತ್ರ ಈ ವೇಗ ಸಾಧ್ಯ. ಇದಲ್ಲದೆ ಮತ್ತೊಂದು ಮಹಾ ಪರಿಕಲ್ಪನೆ ದ್ರವ್ಯರಾಶಿ ಮತ್ತು 
ಶಕ್ತಿಯ ಸಮಾನತೆ. ಇವೆರಡನ್ನು ಜೋಡಿಸುವುದು ಬೆಳಕಿನ ವೇಗ! ಅದೇ ಜಗತ್ 
ಪ್ರಖ್ಯಾತ ಸೂತ್ರ ( ಚಿತ್ರ ನೋಡಿ) 

ಈ ಸಿದ್ದಾಂತವನ್ನು ಕಳೆದ 100 ವರ್ಷಗಳಲ್ಲಿ ಯಾರೂ ಪ್ರಶ್ನಿಸಿರಲಿಲ್ಲ ಆದರೆ 
ಈಗ ಕೆಲವು ತಿಂಗಳುಗಳಿಂದ ಯೂರೋಪಿನಲ್ಲಿ ನಡೆಸುತ್ತಿರುವ ಒಂದು ಪ್ರಯೋಗದ 
ಪ್ರಕಾರ, ನ್ಯೂಟ್ರಿನೋ ಎಂಬ ಕಣಗಳು ಬೆಳಕಿಗಿಂತ ಹೆಚ್ಚಿನ ವೇಗದಲ್ಲಿ ಪಯಣಿಸುತ್ತವೆ 
ಎನ್ನುವ ಸುದ್ದಿ ಬಂದು ವಿಜ್ಞಾನ ಜಗತ್ತಿನಲ್ಲಿ ಸ್ಫೋಟವಾಯಿತು! ಈ ಪ್ರಯೋಗದಲ್ಲಿ 
ಜಿನೀವಾದ ಸೆರ್ನ್ ಪ್ರಯೋಗಾಲಯದಿಂದ ಈ ನ್ಯೂಟ್ರಿನೊ ಕಣಗಳನ್ನು 730 ಕಿ . ಮೀ . 
ದೂರದ ಇಟಲಿಯ ಗ್ರಾನ್ ಸಾಸೊ ಎಂಬ ಜಾಗದಲ್ಲಿರುವ ಉಪಕರಣಗಳಿಗೆ 
ಕಳುಹಿಸಿ, ಪ್ರಾಣ ದ ಸ ವರವನ್ನು ಅಳೆ ದಾಗ ಈ ವಿಚಿತ್ರ 


109 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


E = hv 
E = 


ಚಿತ್ರ 16 .3 : ಐನ್‌ಸ್ಟೈನ್‌ರ ಎರಡು ಪ್ರಖ್ಯಾತ 
ಸೂತ್ರಗಳು : 1) ಬೆಳಕಿನ ಘೋಟಾನಿನ ಶಕ್ತಿ ಅದರ 
ಆವರ್ತನ ಸಂಖ್ಯೆಯನ್ನು ಅವಲಂಬಿಸುತ್ತದೆ; 
( ವಿಲೋಮ ರೂಪದಲ್ಲಿ ಅದರ ತರಂಗಾಂತರವನ್ನು ) 
2) ಒಂದು ವಸ್ತುವಿನ ಶಕ್ತಿ ಅದರ ದ್ರವ್ಯರಾಶಿ ಮತ್ತು 
ಬೆಳಕಿನ ವೇಗವನ್ನು ಅವಲಂಬಿಸುತ್ತದೆ . ಇವೆರಡು 
ಸೂತ್ರಗಳಲ್ಲೂ ಬರುವ ಹೆಚ್ - ಪ್ಲಾಂಕ್ ಅವರ 
ಸ್ಥಿರಾಂಕವನ್ನು ಅವಲಂಬಿಸುವುದರಿಂದ ಇದನ್ನು 
ಅರ್ಥಮಾಡಿಕೊಳ್ಳಲು ಕ್ವಾಂಟಮ್ ಪರಿಕಲ್ಪನೆಗಳ 
| ಅಗತ್ಯವನ್ನು ಸೂಚಿಸುತ್ತದೆ . ಇವೆಲ್ಲ ಅಲ್ಲದೆ ಬೆಳಕಿನ 
ವೇಗವನ್ನು ಯಾವ ವಸ್ತುವೂ ಮೀರಲಾಗುವುದಿಲ್ಲ 
ಎಂದೂ ಪ್ರತಿಪಾದಿಸಿದರು. 


E = mc² 


ಕಂಡುಬಂತು. ವ್ಯತ್ಯಾಸ ಹೆಚ್ಚೇನಲ್ಲ . ಅಲ್ಲಿ ಕಂಡುಬರುತ್ತಿದ್ದ ವ್ಯತ್ಯಾಸ 60 ನ್ಯಾನೊ 
ಸೆಕೆಂಡುಗಳಷೆ (ನ್ಯಾನೊ ಸೆಕೆಂಡ್ = 1/1000000000 ಸೆಕೆಂಡುಗಳು = 10 * ( 
9) ಸೆಕೆಂಡುಗಳು . ಅಂದರೆ 100 ಕಿ. ಮೀ . ನಲ್ಲಿ 8 ನ್ಯಾನೊ ಸೆಕೆಂಡುಗಳಷ್ಟು ಹೆಚ್ಚು 
ವೇಗ ಅಷ್ಟೆ! ಆದರೂ ವೈಜ್ಞಾನಿಕ ಪ್ರಪಂಚವನ್ನು ಅಲ್ಲಾಡಿಸಿದ ವ್ಯತ್ಯಾಸ! 

- ಪ್ರಾಯಶಃ ಬೆಳಕನ್ನೂ ಸೋಲಿಸಿರುವ ಈ ಪ್ರಚಂಡ ವೇಗದ ವೀರ ಶೂರ 
ಕಣಗಳು ಯಾವುವು? ಈ ನ್ಯೂಟ್ರಿನೋ ಕಣಗಳೂ ಸ್ವಲ್ಪ ವಿಚಿತ್ರ ಕಣಗಳು ಬೆಳಕಿನ 
ಕಣಗಳಂತೆ ಇವುಗಳ ವಿದ್ಯುದಂಶವೂ ಸೊನ್ನೆ; ದ್ರವ್ಯರಾಶಿಯೂ ಅತಿ ಕಡಿಮೆ . ಇವು 
ಒಂದು ತರಹದ ಸನ್ಯಾಸಿ ಕಣ ಕೂಡ ಬೇರೆ ಕಣಗಳ ಜೊತೆ ಹೆಚ್ಚು ವ್ಯವಹಾರವಿಲ್ಲ! 
ಎಷ್ಟು ಸ್ವಾರಸ್ಯಕರ ಕಣವೆಂದರೆ ಕಳೆದ ಕೆಲವು ದಶಕಗಳಲ್ಲಿ ಇವುಗಳ ಬಗ್ಗೆ ಪ್ರಯೋಗ| 
ನಡೆಸಿದ ವಿಜ್ಞಾನಿಗಳಿಗೆ ಆಗಲೇ ಮೂರುನೊಬೆಲ್ ಪ್ರಶಸ್ತಿಗಳನ್ನು ಗಳಿಸಿಕೊಟ್ಟಿರುವ 
ಕಣ. ಈ ಪ್ರಯೋಗ ಸರಿ ಎಂದು ಸಾಬೀತಾದರೆ ಮತ್ತೊಂದು ಪ್ರಶಸ್ತಿಯೂ ಗಟ್ಟಿ! 
ವೈಜ್ಞಾನಿಕ ಪ್ರಪಂಚವನ್ನು ನಡುಗಿಸುವಂತಹ ಈ ಸುದ್ದಿಯ ಬಗ್ಗೆ ಅನೇಕ ಪ್ರತಿಕ್ರಿಯೆಗಳು 
ಬಂದವು. ಅವುಗಳಲ್ಲಿ ಈ ಪ್ರಯೋಗ ಸರಿಯಾಗಿಲ್ಲವೇನೋ ಎನ್ನುವ ಅಭಿಪ್ರಾಯಗಳೇ 
ಹೆಚ್ಚು ಇದ್ದವು. ಪ್ರಯೋಗಕಾರರು ಮೊದಮೊದಲೆಲ್ಲ ತಮ್ಮದೇ ಸರಿ ಎನ್ನುತ್ತಿದ್ದರು. ಆದರೆ 
ಅವರನ್ನು ಜನ ಪೂರ್ತಿ ನಂಬುತ್ತಿಲ್ಲ. ಐನ್‌ಸ್ಟೈನ್‌ತಪ್ಪು ಮಾಡುವುದಿಲ್ಲ ಅನ್ನುವ 
ಕಾರಣಕ್ಕಲ್ಲ! ವೈಜ್ಞಾನಿಕ ಪ್ರಪಂಚದಲ್ಲಿ ವ್ಯಕ್ತಿ ಎಷ್ಟು ದೊಡ್ಡವನೇ ಇರಲಿ , ಅವರನ್ನೂ 
ಯಾವುದೇ ದಾಕ್ಷಿಣ್ಯವೂ ಇಲ್ಲದೆ ಪ್ರಶ್ನಿಸಲಾಗುವುದು . ಬೆಳಕಿಗಿಂತ ಜಾಸ್ತಿ ವೇಗವಿರುವ 
ವಸ್ತುವೊಂದು ಇರುವುದೇ ನಿಜವಾದರೆ ಭೌತಿಕ ಪ್ರಪಂಚದ ಬಗ್ಗೆ ನಮಗಿರುವ ಬೇಕಾದಷ್ಟು 
ಅಭಿಪ್ರಾಯಗಳು ಬದಲಾಗಬೇಕಾಗಬೇಕಲ್ಲವೇ ? ಅದಕ್ಕೆ ಮೊದಲು ಬೇರೆ ಪ್ರಯೋಗಗಳೂ 
ನಡೆಯಲಿ, ಕಾದು ನೋಡೋಣ ಎಂದು ಇಂದಿನ ಅಗ ಸೈದ್ದಾಂತಿಕ ವಿಜ್ಞಾನಿಗಳಾದ 
ವೈ . ರ್ಗ್ , ಗ್ಲಾಶೋವ್ ಮತ್ತಿತರರು ಹೇಳಿದರು . 


110 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


CERN 


GRAN SASSO 


ಚಿತ್ರ 16.4 : ಜಿನೀವಾದ ಸರ್ನ್ ಪ್ರಯೋಗಶಾಲೆಯಿಂದ ನ್ಯೂಟ್ರಿನೊ ಕಣಗಳು ಇಟಲಿಯ ಆಲ್ 
ಪರ್ವತದ ಸುರಂಗದಲ್ಲಿ ಸ್ಥಾಪಿಸಿದ್ದ ಗ್ರಾನ್ ಸಾಸೊ ಪ್ರಯೋಗಶಾಲೆಯ ಉಪಕರಣಗಳಿಗೆ 
ಪ್ರಯಾಣಮಾಡಬೇಕಿತ್ತು. ಈ 732 ಕಿ. ಮೀ .ದೂರವನ್ನು ಈ ಕಣಗಳು ಬೆಳಕಿಗಿಂತ ಹೆಚ್ಚು ವೇಗದಲ್ಲಿ 
ಪ್ರಯಾಣ ಮಾಡಿರಬಹುದು ಎಂಬ ಅನುಮಾನ ಭೌತವಿಜ್ಞಾನ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವನ್ನು 
ಸೃಷ್ಟಿಸಿತು. ಆದರೆ ಹಲವಾರು ತಿಂಗಳುಗಳ ಗಹನ ಪರಿಶೀಲನೆಗಳಿಂದ ಇದು ತಪ್ಪು ಎಂದು ಅನಂತರ 
ತಿಳಿಯಿತು. ಆದ್ದರಿಂದ ಐನ್‌ಸ್ಟೈನ್‌ರ ಸಿದ್ಧಾಂತದಲ್ಲಿ ಯಾವ ತಲ್ಲೂ ಕಂಡುಬರಲಿಲ್ಲ. 


ಕ 


ವಿಜ್ಞಾನ ಲೋಕಕ್ಕೆ ತಲೆನೋವುಕೊಡುತ್ತಿದ್ದ ಈ ವಿಷಯ ಕೆಲವಾರಗಳ 
ನಂತರ ಇದ್ದಕ್ಕಿದ್ದಂತೆ ಬಗೆಹರಿಯಿತು. ಪ್ರಯೋಗಕಾರರು ತಮ್ಮ ಉಪಕರಣಗಳನ್ನು 
ಮತ್ತೆ ಮತ್ತೆ ಪರಿಶೀಲಿಸಿ, ಕೊನೆಗೆ " ಅಯ್ಯೋ , ನಮ್ಮದೇ ತಪ್ಪು!' ಎಂದು ಒಪ್ಪಿಕೊಂಡರು. 
ಇದರಿಂದ ಅಂತೂ ಐನ್‌ಸ್ಟೈನ್ ತಪ್ಪು ಮಾಡಿಲ್ಲ ಎಂದು ಸಾಬೀತಾಯಿತು. ವಿಜ್ಞಾನ 
ಲೋಕದಲ್ಲಿ ಸದ್ಯಕ್ಕಂತೂ ಕದನ ವಿರಾಮದ ಪರಿಸ್ಥಿತಿ ಇದೆ. ಯಾರಿಗೆ ಗೊತ್ತು? ಮತ್ತೆ 
ಯಾರೋ ಒಬ್ಬ ಪ್ರತಿಭಾಶಾಲಿ ಐನ್‌ಸ್ಟೈನ್ ಅವರ ಸಿದ್ಧಾಂತದಲ್ಲಿ ಇನ್ನೇನೋ ತಪ್ಪು 
ಕಂಡುಹಿಡಿಯಬಹುದು. ಅದೇನೂ ಕೆಟ್ಟದಲ್ಲ. ವಿಜ್ಞಾನ ಬೆಳೆದು ಬಂದ ರೀತಿಯೇ 
ಇದು! 

( ವಿಜಯಕರ್ನಾಟಕ, 1 - 4 - 2012 ) 


ಇಂದಿನ ಮಾಹಿತಿ 


- ಐನ್‌ಸ್ಟೈನರ ವಿಶೇಷ ಮತ್ತು ಸಾರ್ವತ್ರಿಕ ಸಾಪೇಕ್ಷ ಸಿದ್ದಾಂತಗಳ ವಿವಿಧ 
ಪರಿಕಲ್ಪನೆಗಳನ್ನು ಪ್ರಯೋಗಗಳು ಪರೀಕ್ಷಿಸುತ್ತಲೇ ಇರುತ್ತವೆ. ಇನ್ನೂ ಆ 
ಸಿದ್ದಾಂತಗಳಲ್ಲಿ ಒಡಕುಗಳು ಕಂಡುಬಂದಿಲ್ಲ. ಇದಲ್ಲದೆ ವಿಶ್ವಸೃಷ್ಟಿ ಸಿದ್ದಾಂತದ ಬಗ್ಗೆ 
ತಾವು ಒಂದು ತಪ್ಪು ಮಾಡಿದ್ದೇನೆ ಎಂದು ಐನ್‌ಸ್ಟೈನ್ ಹೇಳುತ್ತಿದ್ದರು. ಆದರೆ ಅದೂ 
ಕೂಡ ಪ್ರಾಯಶಃ ತಪಿಲ್ಲ ಎಂದು ಪ್ರಯೋಗಗಳು ತೋರಿಸುತ್ತವೆ . 
ನ್ಯೂಟ್ರಿನೋ ಕಣಗಳ ಬಗ್ಗೆಯೂ ಹಲವಾರು ಸ್ವಾರಸ್ಯಕರ ಪ್ರಯೋಗಗಳು ನಡೆಯುತ್ತಿವೆ. 


111 


ಪಾಪ , ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


17 . ಕಣ ಕಣ ದೇವಕಣ 


( ಭೌತಶಾಸ್ತ್ರದ ಒಂದು ಮುಖ್ಯ ವಿಭಾಗವಾದ ಕಣವಿಜ್ಞಾನದ ಬಗ್ಗೆ ಸಾಮಾನ್ಯ ಜನರು 
ತಲೆ ಕೆಡಿಸಿಕೊಂಡಿದ್ದಿಲ್ಲ. ಆದರೆ ಒಂದು ಕಣಕ್ಕೆ ದೇವ ಎಂಬ ವಿಶೇಷಣ ಬಂದ ತಕ್ಷಣ 
ಎಲ್ಲರ ಕಣ್ಣೂ ಅದರ ಮೇಲೆಯೇ ಇದ್ದು ಅನೇಕ ವ್ಯಾಖ್ಯಾನಗಳು ಬಂದಿವೆ. ಆದರೆ ಎಲ್ಲ 
ಕಣಗಳೂ ಮುಖ್ಯವೇ !) | 

ಅಮೆರಿಕದ ಪ್ರೊಫೆಸರ್ ಲಿಯಾನ್ ಲೆಡೆರ್ಮನ್ ಭೌತಶಾಸ್ತ್ರದಲ್ಲಿ ಬಹಳ 
ಹಿರಿಯ ಜೀವ; 89 ವಯಸ್ಸಿನ ಈ ಪ್ರಾಯೋಗಿಕ ಕಣ ವಿಜ್ಞಾನದ ಪಿತಾಮಹ 
ನೊಬೆಲ್ ಪ್ರಶಸ್ತಿಯನ್ನಲ್ಲದೆ ಅನೇಕ ಇತರ ಪ್ರಶಸ್ತಿಗಳನ್ನೂ ಪಡೆದಿದ್ದಾರೆ. ಇದೆಲ್ಲದರ 
ಜೊತೆ 400 ವರ್ಷಗಳ ಹಿಂದಿನ ಗೆಲಿಲಿಯೊ ತರಹ ವಿಜ್ಞಾನವನ್ನು ಜನಪ್ರಿಯ 
ಮಾಡಬೇಕೆನ್ನುವ ಅತಿ ಉತ್ಸಾಹದ ಮನುಷ್ಯ. ಆ ಉತ್ಸಾಹ ಎಷ್ಟಿತ್ತೆಂದರೆ 3 ವರ್ಷಗಳ 
ಹಿಂದೆ, ಅಂದರೆ ಅವರು 86 ವರ್ಷಗಳಿದ್ದಾಗ, ನ್ಯೂಯಾರ್ಕಿನ ಪ್ರಖ್ಯಾತ ಟೈಮ್ಸ್ 
ಸೈರಿನಲ್ಲಿ ಒಂದು ಕುರ್ಚಿ, ಮೇಜು ಹಾಕಿಕೊಂಡು ಮೇಜಿನಮೇಲೆ 'ವಿಜ್ಞಾನದ 
ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ' ಎಂದು ಬರೆದುಕೊಂಡು ಕುಳಿತರಂತೆ (ನಿಮ್ಮ 

112 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಭವಿಷ್ಯ ಹೇಳುತ್ತೇನೆ ಎಂದು ಗಿಣಿ ಇಟ್ಟುಕೊಂಡು ಕೆಂಪೇಗೌಡ ರಸ್ತೆಯ ಬದಿ ಕುಳಿತಂತೆ!). 
ಇಷ್ಟೆಲ್ಲ ಅಲ್ಲದೆ ಹಾಸ್ಯ ಪ್ರವೃತ್ತಿಯ ಈ ವ್ಯಕ್ತಿ ಒಂದು ದಶಕದ ಹಿಂದೆ ಕಣ ವಿಜ್ಞಾನದ 
ಬಗ್ಗೆ ಒಂದು ಜನಪ್ರಿಯ ಪುಸ್ತಕವನ್ನೂ ರಚಿಸಿದ್ದರು. ಹೆಸರು ? ದೇವಕಣ! ( ಗಾಡ್ 
ಪಾರ್ಟಿಕಲ್) ಈ ಶೀರ್ಷಿಕೆಯ ಬಗ್ಗೆ ಲೆಡೆರ್ಮನ್ನರನ್ನು ಕೇಳಿದಾಗ ' ಇದು ಬಹಳ 


ಚಿತ್ರ 17 .1 : ಅಮೆರಿಕದ ಲಿಯಾನ್ 
ಲೆಡೆ ರ್ಮನ್ (1922 ) ಮತ್ತು 
ಇಂಗ್ಲೆಂಡಿನ ಪೀಟರ್ ಹಿಗ್ಸ್ 
( 1929 ) ; ದೇವಕಣದ 
ಸಿದ್ಧಾಂತಕ್ಕೋಸ್ಕರ ಹಿಗ್ಸ್ ಮತ್ತು 
ಫ್ರಾನ್ಸ್ವಾ ಎಂಗ್ಲರ್ಟ್ ಅವರಿಗೆ 
| 2013ರ ಭೌತಶಾಸ್ತ್ರದ ನೊಬೆಲ್ 
ಪ್ರಶಸ್ತಿಯನ್ನು ನೀಡಲಾಯಿತು. 


ಪುಸ್ತಕ ಹೆಚ್ಚು ಆದರೆ ಧಾರ್ಮಿಕ ಪದ್ಧತಿ ಸಿಗ್ತಾ ಇಲ್ಲವಲ್ಲಾ ಎನಿ 


ಪ್ರಮುಖ ಕಣ ಎಂದೇನೋ ಒತ್ತಿ ಹೇಳಿದ್ದೇನೆ. ಆದರೆ ಈ ಹೆಸರು ನಾನು ಕೊಟ್ಟಿದ್ದಲ್ಲ. 
ನನಗೇ ಬಿಟ್ಟಿದ್ದರೆ ಅದನ್ನು ಗಾಡ್ ಕಣ ಅಲ್ಲ , ಗಾಡ್ ಡ್ಯಾಮ್ ಕಣ - ಎಂದು 
ಕರೆಯುತ್ತಿದ್ದೆ . ಎಷ್ಟು ಹುಡುಕುತ್ತಾ ಇದ್ದೀವಿ, ಸಿಗ್ತಾ ಇಲ್ಲವಲ್ಲಾ ಎನ್ನುವ ಜಿಗುಪ್ಪೆಯಿಂದ' 
ಎಂದರಂತೆ. ಆದರೆ ಧಾರ್ಮಿಕ ಪ್ರವೃತ್ತಿಯವರಿಗೆ ಇದು ಇಷ್ಟವಾಗಲಾರದಲ್ಲವೆಂದೋ , 
ಪುಸ್ತಕ ಹೆಚ್ಚು ಮಾರಾಟವಾಗಲಿ ಎಂಬ ಇಚ್ಛೆಯಿಂದಲೋ ಶೀರ್ಷಿಕೆ ದೇವಕಣವಾಯಿತು. 
ಈ ಕಣದ ನಿಜ ಹೆಸರು ' ಹಿಗ್ಸ್ ಬೋಸಾನ್ . ಇದರ ಸಿದ್ದಾಂತವನ್ನು ಮಂಡಿಸಿದವರು 
ಇಂಗ್ಲೆಂಡಿನ ರಾಬರ್ಟ್ ಹಿಗ್, ಬೋಸಾನ್ ಎಂಬುದು ಒಂದು ಕಣದ ಗುಂಪಿನ 
ಹೆಸರು . ಬೋಸ್? ಹೌದು ನಮ್ಮವರೇ , ಆದರೆ ಸುಭಾಷರಲ್ಲ! ಸತ್ಯೇಂದ್ರನಾಥ್ 
ಬೋಸ್! ಬೆಳಕು ತರಂಗರೂಪದಲ್ಲಿ ಪ್ರವಹಿಸುತ್ತದೆ ಎಂದು 18 - 19ನೆಯ ಶತಮಾನಗಳಲ್ಲಿ 
ಮಂಡಿಸಿದ್ದರು. ಆದರೆ 20ನೆಯ ಶತಮಾನದಲ್ಲಿ ಅವು ಫೋಟಾನ್ ಎಂಬ ಕಣ 
ರೂಪದಲ್ಲೂ ಇರಬಹುದೆಂದು ಐನ್‌ಸ್ಟೈನ್ ಪ್ರತಿಪಾದಿಸಿದರು. ಆ ಕಣದ ವಿಶಿಷ್ಟ 
ಗುಣಗಳನ್ನು ಮಂಡಿಸಿದವರಲ್ಲಿ ಮುಖ್ಯವಾದವರು ನೊಬೆಲ್ ಪ್ರಶಸ್ತಿ ಗಳಿಸಬೇಕಾಗಿದ್ದ 

ಭೌತಶಾಸ್ತ್ರಜ್ಞ ಸತ್ಯೇಂದ್ರನಾಥ್ ಬೋಸ್(1894 - 1974). 


ಚಿತ್ರ 17.2 : ಸತ್ಯೇಂದ್ರನಾಥ್ ಬೋಸ್ 
ಬಂಗಾಲ ಭಾರತಕ್ಕೆ ಕೊಟ್ಟ ವಿಜ್ಞಾನಿಗಳಲ್ಲಿ ಎರಡು 
ಹೆಸರುಗಳು ಭೌತವಿಜ್ಞಾನದಲ್ಲಿ ಇಂದೂ ಕಂಗೊಳಿಸುತ್ತಿವೆ : 
ಮೇಘನಾಥ ಸಾಹ ಮತ್ತು ಸತ್ಯೇನ್ ಬೋಸ್! ಈ 
ಇಬ್ಬರು ಮಹಾಮತಿಗಳು ಸಮವಯಸ್ಕರು ಮತ್ತು ಒಂದೇ 
ತರಗತಿಯಲ್ಲಿ ಓದುತ್ತಿದ್ದರು.ಸಾಹ ಖಭೌತಶಾಸ್ತ್ರದಲ್ಲಿ 
ಹೆಸರುಮಾಡಿ ಮುಂದೆ ರಾಜಕೀಯಕ್ಕೂ ಕಾಲಿಟ್ಟಿದ್ದರು. 


113 


ಪಾಪ, ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಆದರೆ ಸತ್ಯೇನ್ ವಿಜ್ಞಾನ ಕ್ಷೇತ್ರವನ್ನು ಬಿಡದೆ ಮೊದಲು ಡಾಕಾದಲ್ಲಿ ಪ್ರಾಧ್ಯಾಪಕರಾಗಿದ್ದು 
ಅನಂತರ ಕೊಲ್ಕತ್ತ ವಿಶ್ವವಿದ್ಯಾಲಯದಲ್ಲಿದ್ದರು. 1920ರ ದಶಕದಲ್ಲಿ ಘೋಟಾನ್ ಕಣಗಳ 
ಬಗ್ಗೆ ಹೊಸ ಸಿದ್ದಾಂತವನ್ನು ಪ್ರತಿಪಾದಿಸಿ ವೈಜ್ಞಾನಿಕ ನಿಯತಕಾಲಿಕಗಳಿಗೆ ಕಳುಹಿಸಿದಾಗ, 
ಅವರ ಬರಹ ಪ್ರಕಟವಾಗಲಿಲ್ಲ. ಆಗ ಸತ್ಯೇನ್ ಅದನ್ನು ನೇರವಾಗಿ ಐನ್‌ಸ್ಟೈನ್ 
ಅವರಿಗೆ ಕಳುಹಿಸಿಕೊಟ್ಟು ಅವರು ಅದನ್ನು ಪ್ರಕಟಿಸಿದಾಗ ಪ್ರಪಂಚಕ್ಕೆ ಈ ಸಿದ್ದಾಂತದ 
ಮಹತ್ವದ ಅರಿವಾಯಿತು. ಈ ಸಿದ್ಧಾಂತಕ್ಕೆ ಬೋಸ್ ಮತ್ತು ಐನ್‌ಸ್ಟೈನ್ ಇಬ್ಬರ 
ಹೆಸರೂ ಇದ್ದು , ಆ ಗುಣಗಳನ್ನು ಹೊಂದಿರುವ ಕಣಗಳಿಗೆ ಬೋಸಾನ್ – ಅಥವಾ 
ಬೋಸ್ ಕಣಗಳು – ಎಂಬ ಹೆಸರು ಬಂದಿತು. ಬೆಳಕಿನ ಕಣವಾದ ಫೋಟಾನ್ 
ಬೋಸಾನ್ ಕಣಕ್ಕೆ ಮುಖ್ಯ ಉದಾಹರಣೆ. ಇದೇ ರೀತಿ ಹಿಗ್ಸ್ ಕಣವೂ ಬೋಸಾನ್ 
ಕಣವೇ . ಬೋಸಾನ್ ಕಣ ಪ್ರಕ್ರಿಯೆಗಳಲ್ಲಿ ದೂತ ಅಥವಾ ವಿನಿಮಯ ಕಣದ ಪಾತ್ರವನ್ನು 
ವಹಿಸುತ್ತದೆ. 
- ಯಾವ ವಸ್ತುವನ್ನು ಕಂಡರೂ ಅದರ ಒಳಗೆ ಹೋಗಿನೋಡುವ ಕುತೂಹಲ 
ಮನುಷ್ಯನಿಗೆ ಪ್ರಾಯಶಃ ಮೊದಲಿಂದಲೂ ಇದ್ದಿದ್ದೇ . ಭೌತಶಾಸ್ತ್ರದಲ್ಲಿ ಕಣವಿಜ್ಞಾನಿಯ 
ಕೆಲಸ ಹೊರಬೊಂಬೆಗಳನ್ನು ತೆಗೆಯುತ್ತ ಒಳಬೊಂಬೆಗಳನ್ನು ಹುಡುಕುತ್ತ 
ಹೋಗುವುದು! ವೈಶೇಷಿಕ ಸಿದ್ದಾಂತವನ್ನು ಪ್ರತಿಪಾದಿಸಿದ ಕಣಾಡ (ಕ್ರಿ. ಪೂ . 2 ಅಥವಾ 
6ನೆಯ ಶತಮಾನ) ಮತ್ತು ಗ್ರೀಸಿನ ಡೆಮೋಕ್ರಟಿಸ್ (ಕ್ರಿ. ಪೂ .3ನೆಯ ಶತಮಾನ) 
ಒಂದು ವಸ್ತುವನ್ನು ವಿಭಜಿಸುತ್ತ ಹೋದರೆ ಮುಂದಿನ ವಿಭಜನೆ ಸಾಧ್ಯವಾಗದಿದ್ದಾಗ 
ಅದು ಪರಮಾಣು ( ಆಟಮ್) ಎಂದು ಅನಿಸಿಕೊಳ್ಳುತ್ತದೆ ಎಂದು ಮಂಡಿಸಿದರು. 
ಕಳೆದ ಶತಮಾನದ ಮಧ್ಯ ಸಮಯದಲ್ಲಿ ಪರಮಾಣುಗಳ ಒಳಗಿರುವ 3 ಕಣಗಳನ್ನು 
- ಎಲೆಕ್ಟ್ರಾನ್ , ಪ್ರೋಟಾನ್ ಮತ್ತು ನ್ಯೂಟ್ರಾನ್ - ಮೂಲಕಣಗಳೆಂದು ( ಫಂಡಮೆಂಟಲ್ 
ಪಾರ್ಟಿಕಲ್ಸ್ ) ಗುರುತಿಸಲಾಗಿತ್ತು. ( ವಿವರಗಳಿಗೆ ಇಲ್ಲಿನ ಹಲವು ಲೇಖನಗಳನ್ನು 
ಓದಬಹುದು) 

ಆದರೆ ಪ್ರಯೋಗಗಳು ಸುಧಾರಿಸುತ್ತಾ ಅನೇಕ ಹೊಸ ಕಣಗಳು ಕಾಣಬಂದವು. 
ಆಗ ಇವೆಲ್ಲಾ ಮೂಲಕಣಗಳೇ ? ಎನ್ನುವ ಅನುಮಾನ ಬಂದಿತು . ಆಗ ಸರಳತೆಗೆ 
ಹುಡುಕಿದ ವಿಜ್ಞಾನಿಗಳಿಂದ ಕ್ವಾರ್ಕ್ ( ಕ್ವಾರ್ಕ್' ವಿಭಾಗ ನೋಡಿ) ಕಣಗಳ ಪರಿಕಲ್ಪನೆ 
ಬಂದಿತು . ಪ್ರೋಟಾನ್ , ನ್ಯೂಟ್ರಾನ್ ಮತ್ತಿತರ ಕಣಗಳೆಲ್ಲಾ ಈ ಕ್ವಾರ್ಕುಗಳ ವಿವಿಧ 
ಮಿಶ್ರಣಗಳು ಎಂದು ತಿಳಿಯಿತು. 

ಈ ಕ್ಲಾರ್ಕ್‌ಗಳು ಮತ್ತು ಲೆಪ್ಪಾನ್' ಗಳು ( ಲಘು ದ್ರವ್ಯರಾಶಿಯ (ತೂಕದ) 
ಕಣಗಳು - ಎಲೆಕ್ಟ್ರಾನ್ ಕಣದ ಗುಣಗಳುಳ್ಳ ಗುಂಪು) ಮೂಲಕಣಗಳು - ಪ್ರಪಂಚವನ್ನು 
ಕಟ್ಟಲು ಉಪಯೋಗಿಸಿದ ಇಟ್ಟಿಗೆಗಳು – ಎಂದು ಇಂದು ಗುರುತಿಸಲಾಗಿದೆ. ಇದರ 
ಜೊತೆಫೋಟಾನ್ ( ಬೆಳಕಿನ ಕಣ ) ಮತ್ತು ಇತರ 'ದೂತಕಣಗಳನ್ನೂ – ಇಟ್ಟಿಗೆಗಳನ್ನು 
ಒಟ್ಟುಗೂಡಿಸುವ ಗಾರೆ – ಮೂಲಕಣಗಳೆಂದು ಗುರುತಿಸಲಾಗಿದೆ. ಈ ಎಲ್ಲ ಕಣಗಳ 


114 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಗುಣಗಳನ್ನು ಮತ್ತು ಇಡೀ ಪ್ರಪಂಚ ಹೇಗೆ ಇವುಗಳಿಂದ ಹೇಗೆ ಕಟ್ಟಲ್ಪಟ್ಟಿತು ಎನ್ನುವುದನ್ನು 


electron 
19- ಈcrv7 


prulan 
neutron ) 


quark 


nucleus 
#f •1cm 


atom - 10 cm 


ಚಿತ್ರ 17.3 : ವಿಜ್ಞಾನಿಗಳು ಪರಮಾಣುವಿನೊಳಗೆ ನೋಡಿದಾಗ ಅವರಿಗೆ ಕಾಣಿಸಿದ್ದು; ಎಡದಿಂದ 
ಬಲ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ( ಪರಮಾಣು ಬೀಜ) ಮತ್ತು ಹೊರಗಡೆ ಎಲೆಕ್ಟ್ರಾನ್‌ಗಳು ಮತ್ತೆ 
ನ್ಯೂಕ್ಲಿಯಸ್ ಒಳಗೆ ನೋಡಿದಾಗ ಕಾಣಿಸಿದ್ದು ಪ್ರೋಟಾನ್ ಮತ್ತು ನ್ಯೂಟ್ರಾನ್‌ಗಳು. ಮತ್ತೆ ನೋಡಿದಾಗ 
ಪ್ರೋಟಾನ್ ಒಳಗೆ ಕಾಣಿಸಿದ್ದು ಕ್ಯಾರ್ಕ್‌ಗಳು , ಪರಮಾಣುವಿನ ವ್ಯಾಸ 10 + ² ( - 8) ಸೆ . ಮೀ . ಗಳು . 
ಹಾಗೇ ಒಳಗೆ ಹೋದಾಗ ಅದಕ್ಕೆ ಹತ್ತುಸಾವಿರದಷ್ಟು ಕಡಿಮೆ ವ್ಯಾಸದ ನ್ಯೂಕ್ಲಿಯಸ್ ಮತ್ತು ಲಕ್ಷದಷ್ಟು 
ಕಡಿಮೆ ವ್ಯಾಸದ ಪ್ರೋಟಾನ್, ಕ್ವಾರ್ಕಿನ ವ್ಯಾಸ ಪ್ರೋಟಾನಿಗಿಂತ ಸಾವಿರ ಕಡಿಮೆ (10 + (- 16 ) 
ಸೆ. ಮೀ .), ಎಲೆಕ್ಟ್ರಾನ್( ಮೇಲೆ ತೋರಿಸಿದೆ) ಕೂಡ ಸುಮಾರು ಕ್ವಾರ್ಕಿನಷ್ಟೇ ದೊಡ್ಡದು . ಇಂದಿನ 
ತಿಳುವಳಿಕೆಯ ಪ್ರಕಾರ ಎಲೆಕ್ಟ್ರಾನ್ ಮತ್ತು ಕ್ವಾರ್ಕ್ ಮೂಲಕಣಗಳು. 1900ರಲ್ಲಿ ಪರಮಾಣುವೇ 
ಮೂಲ ಎಂದು ತಿಳಿಯಲಾಗಿದ್ದಿತು. 


ವಿವರಿಸುವುದು ಪೂರ್ಣ ಕಣ ( ಸ್ಪಾಂಡರ್ಡ್ ಮಾಡೆಲ್ ಆಫ್ ಪಾರ್ಟಿಕಲ್ ಫಿಸಿಕ್ಸ್ ) 
ಸಿದ್ದಾಂತದ ಧೈಯ. ಮುಂದಿನ ಭಾಗದಲ್ಲಿ ಈ ಸಿದ್ದಾಂತದ ಒಳಹೊಕ್ಕು ವಿವಿಧ 
ಕಣಗಳ ಪರಿಚಯ ಮಾಡಿಕೊಳ್ಳೋಣ. 

1990ರ ದಶಕದಲ್ಲಿ 'ಟಾಪ್' ಕ್ವಾರ್ಕ್ ಕಣವನ್ನು ಕಂಡುಹಿಡಿದಾಗ ( ಈ 
ಲೇಖಕರು ಆ ಪ್ರಯೋಗಗಳಲ್ಲಿ ಭಾಗವಹಿಸಿದ್ದರು) ಸಿದ್ಧಾಂತಕ್ಕೆ ಬೇಕಾಗಿದ್ದ ಒಂದು 
ಬಿಟ್ಟು ಎಲ್ಲ ಕಣಗಳನ್ನೂ ಕಂಡುಹಿಡಿದ ಹಾಗಾಯಿತು. ಅದು ಈ ಹಿಗ್ಸ್ ಬೋಸಾನ್ 
ದೇವಕಣ . ಆದರೆ ಈ ದೇವಕಣ ಮಾತ್ರ ಪ್ರಯೋಗಗಳಲ್ಲಿ ಕಂಡುಬಂದಿಲ್ಲ. ಅದನ್ನು 
ಕಂಡುಹಿಡಿಯಲೆಂದೇ ಯೂರೋಪಿನ ಜಿನೀವಾ ನಗರದಲ್ಲಿ 2 ವರ್ಷಗಳ ಹಿಂದೆ 
ಜಗತ್ತಿನ ಅತಿ ಆಧುನಿಕ ಅತಿ ಶಕ್ತಿಯುತ ಅಂತರಾಷ್ಟ್ರೀಯ ಯಂತ್ರ 
( ಎಲ್. ಎಚ್. ಸಿ) ವೊಂದನ್ನು ಪ್ರಾರಂಭಿಸಲಾಯಿತು. 100 ದೇಶಗಳ ( ಭಾರತವನ್ನು 
ಸೇರಿಸಿ) 10000 ವಿಜ್ಞಾನಿಗಳು ಮತ್ತು ಇಂಜಿನಿಯರುಗಳು ಒಟ್ಟಿಗೆ ಒಂದು ದಶಕ 
ಕೆಲಸಮಾಡಿ 'ವೇಗವರ್ಧಕ ( ಆಕ್ಸಿಲರೇಟರ್' - ಇದನ್ನು ಒತ್ತಿದರೆ ಕಾರಿಗೆ ಹೇಗೆ 
ವೇಗ ಬರುವುದೋ ಹಾಗೆಯೇ ಈ ಯಂತ್ರದಿಂದ ಕಣಗಳಿಗೆ ಅಪಾರ ಶಕ್ತಿ ಬರುತ್ತದೆ) 
ಎಂಬ ಯಂತ್ರವನ್ನು ತಯಾರುಮಾಡಿದರು . ಪ್ರಪಂಚದ ಅತಿ ದುಬಾರಿ ( 9 ಬಿಲಿಯ 
ಡಾಲರ್ - ( 4500 ಕೋಟಿ ರೂಪಾಯಿ ) ಪ್ರಯೋಗಗಳಲ್ಲಿ ಇದೂ ಒಂದು! ಆ 
ಯಂತ್ರದ ಪ್ರಯೋಗಗಳಲ್ಲಿ ಈ ದೇವಕಣ ಸಿಕ್ಕಿರಬಹುದು ಎಂದು ಕೂಡ ಕಳೆದ 


115 


ಪಾಪ, ಬ್ಲೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ವಾರಗಳಲ್ಲಿ ಸುದ್ದಿ ಇದ್ದಿತು. ಆದರೆ ಅದೇನೂ ಖಚಿತವಲ್ಲ. ಈ ಕಣ ಸಿಗದಿದ್ದರೆ 
ಹೊರಗಿನ ಪ್ರಪಂಚ ಏನೂ ಮುಳುಗುವುದಿಲ್ಲ ( ಅದರ ಅರಿವೇ ಇಲ್ಲದೆ ಇದುವರೆವೆಗೆ 
ಮನುಕುಲ ಜೀವಿಸಿರಲಿಲ್ಲವೇ ); ಆದರೆ ನ್ಯೂಟನ್‌ನ ಗುರುತ್ವಾಕರ್ಷಣೆಯ ಸಿದ್ದಾಂತ 
ಮತ್ತು ಐನ್‌ಸ್ಟೈನ್ ಸಾಪೇಕ್ಷ ಸಿದ್ದಾಂತಗಳ ತರಹ ಇರುವ ಭೌತಶಾಸ್ತ್ರದ ಒಂದು ಅತಿ 
ಮುಖ್ಯ ಮತ್ತು ಸುಂದರ ಸರಳ ( ಇದ್ದಿದ್ದರಲ್ಲಿ!) ಸಿದ್ಧಾಂತಕ್ಕೆ ಏಟು ಬಿದ್ದು ಅದನ್ನು 
ತಳ್ಳಿಹಾಕಬೇಕಾಗುತ್ತದೆ. ಈ ತರಹ ಏನಾದರೂ ಆದರೆ ಹೊಸ ಸಿದ್ದಾಂತಗಳು, ಹೊಸ 
ಪರಿಕಲ್ಪನೆಗಳು ಹೊರಬರಬೇಕಾಗುತ್ತವೆ. 


ಚಿತ್ರ 17.4: ಮಾತೊಷ್ಟ ಬೊಂಬೆ 
ರಷ್ಯದ ಜನಪ್ರಿಯ ಬೊಂಬೆ; 
ಬೊಂಬೆ ಯೊಳಗೆ ಬೊಂಬೆ! 
ಆಧುನಿಕ ಬ ತ ಶಾಸ್ತ್ರದ 
ವಿಧಾನವನ್ನು ಹೋಲುತ್ತದೆ; 
ಪರ ವಾಣು ವಿನ೪' ಗೆ 
ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ 
ಒಳ ಗ ಡೆ ಪೆಟಾನ್ , 
ಪ್ರೋಟಾನ್ ಒಳಗಡೆ ಕ್ವಾರ್ಕ್... 


ಕ್ವಾರ್ಕ್ , ಬೋಸಾನ್ , ಇತ್ಯಾದಿ: 


ಶತಮಾನಗಳಿಂದ ಹುಡುಕುತ್ತಿದ್ದ ಪರಮಾಣುವಿನ ರಹಸ್ಯ 20ನೆಯ ಶತಮಾನದ 
ಮೊದಲ ಮೂರು ದಶಕಗಳಲ್ಲಿ ಬಯಲಾಯಿತು. ನಮ್ಮ ಭೂಮಿ ಗುರುತ್ವಾಕರ್ಷಣೆಯಿಂದ 
ಸೂರ್ಯನನ್ನು ಸುತ್ತುತ್ತಿರುವಂತೆ ಎಲೆಕ್ಟ್ರಾನ್ ಕಣ ಪರಮಾಣು ಬೀಜವನ್ನು (ನ್ಯೂಕ್ಲಿಯಸ್) 
ಸುತ್ತುತ್ತಿರುತ್ತದೆ. 18ನೆಯ ಶತಮಾನದಲ್ಲಿ ವಿದ್ಯುಚ್ಛಕ್ತಿಯ ಪ್ರವಾಹವನ್ನು ವಿವರಿಸಲು 
ಹುಟ್ಟಿದ ಕಣವೇ ಈ ಋಣ ವಿದ್ಯುದಂಶದ ( ಛಾರ್ಜ್) ಲಘುತೂಕದ ಎಲೆಕ್ಟ್ರಾನ್. 
ಪರಮಾಣು ಕೇಂದ್ರದ ಬೀಜದಲ್ಲಿ ಎರಡು ತರಹ ಕಣಗಳಿವೆ: ಧನ ಋಣ ವಿದ್ಯುದಂಶದ 
ಪ್ರೋಟಾನ್ ಮತ್ತು ಶೂನ್ಯ ವಿದ್ಯುದಂಶದ ನ್ಯೂಟ್ರಾನ್. ವಿಶ್ವದ ಎಲ್ಲ ಮೂಲ ಧಾತುಗಳನ್ನು 
ಈ 3 ಕಣಗಳಿಂದ ನಾವು ತಯಾರಿಸಬಹುದು. ವಿವಿಧ ವಿಜ್ಞಾನಗಳ ಅಧ್ಯಯನಕ್ಕೆ 
ರಸಾಯನ ಶಾಸ್ತ್ರ , ಜೀವಶಾಸ್ತ್ರ, ಭೂಗರ್ಭಶಾಸ್ತ್ರ ಇತ್ಯಾದಿ - ಈ 3 ಕಣಗಳು ಸಾಕಿದ್ದು , 
ಬೇರೆ ಯಾವ ಕಣದ ಅಗತ್ಯವೂ ಇಲ್ಲ. 

ಆದರೆ 1940ರಿಂದ ಅನೇಕ ಹೊಸ ಕಣಗಳು ಪ್ರಯೋಗಶಾಲೆಯಲ್ಲಿ 
ಕಾಣಬಂದವು. ಅಂತರಿಕ್ಷದಿಂದ ಸತತವಾಗಿ ಬರುವ ವಿಶ್ವಕಿರಣಗಳ ( ಕಾಸ್ಮಿಕ್ ರೇಸ್) 
ಮತ್ತು ವಿವಿಧ ಶಕ್ತಿಯ ವೇಗವರ್ಧಕ ಯಂತ್ರಗಳ ( ಉದಾ: ಸೈಕ್ಲೋಟ್ರಾನ್) ಪ್ರಯೋಗಗಳಲ್ಲಿ 
ಮೇಸಾನ್, ಹೈಪರಾನ್, ಇತ್ಯಾದಿ ಹೆಸರಿನ ಹೊಸ ಕಣಗಳು ಕಂಡುಬಂದವು. ಈ 
ಕಣಗಳ ಸಂಖ್ಯೆ ಹೆಚ್ಚಾಗುತ್ತ ವಿಜ್ಞಾನಿಗಳಿಗೆ ತಲೆನೋವು ಪ್ರಾರಂಭವಾಯಿತು. ಇದರ 

116 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಹಿಂದೆ ಏನೋ ಸರಳತೆ ಇದ್ದೇ ಇರುತ್ತದೆ. ಅದನ್ನು ಹುಡುಕಲೇಬೇಕು! ಈ ಪ್ರೋಟಾನ್ 
ಇತ್ಯಾದಿ ಕಣಗಳು ನಿಜವಾಗಿಯೂ ಮೂಲವಾಗಿರುವ ಬೇರೆ ಕಣಗಳ ಮಿಶ್ರಣಗಳಿರಬೇಕು 


Proton 

Neutron 
Quark compasition of a proton and a neutron (diagrams from Wikipedia ) 


ಚಿತ್ರ 17.5 : ಪ್ರೋಟಾನ್ ಮತ್ತು ನ್ಯೂಟ್ರಾನ್‌ಗಳು ಮೂರು ಕ್ಲಾರ್ಕ್‌ಗಳ ಮಿಶ್ರಣ; ಉದಾ: 
ಪ್ರೋಟಾನ್‌ನಲ್ಲಿ 2 ಆಪ್ ಕ್ವಾರ್ಕ್ ಮತ್ತು 1 ಡೌನ್ ಕ್ವಾರ್ಕ್ – ಅವುಗಳ ವಿದ್ಯುದಂಶಗಳು + 2/ 
3 ಮತ್ತು -1/3 ಕೂಡಿದಾಗ ವಿದ್ಯುದಂಶದ ಮೌಲ + l; ಪ್ರತಿ ಕ್ವಾರ್ಕಿಗು ಅದರ ಪ್ರತಿರೋಧಿ( ಆಂಟಿ 
ಪಾರ್ಟಿಕಲ್ ) ಕ್ವಾರ್ಕ್ ಇರುತ್ತದೆ. ಅದಲ್ಲದೆ ಪ್ರತಿ ಕ್ವಾರ್ಕಿಗೂ ಬಣ್ಣ ( ಕಲರ್) ಎಂಬ ಮತ್ತೊಂದು 
ಕ್ವಾಂಟಮ್ ಗುಣವಿರುತ್ತದೆ. 3 ಬಣ್ಣಗಳು ( ಇವು ನಿಜವಾದ ಬಣ್ಣಗಳಲ್ಲ) ಸಾಧ್ಯ. 


ಅಲ್ಲವೇ ? ಈ ಪ್ರಶ್ನೆಯನ್ನು ಕೇಳಿಕೊಂಡು ಉತ್ತರವನ್ನೂ ಕೊಟ್ಟವರು ಅಮೆರಿಕದ 
ಕ್ಯಾಲೈಕ್ ವಿಶ್ವವಿದ್ಯಾಲಯದ ಪ್ರಖ್ಯಾತ ವಿಜ್ಞಾನಿ ಮತ್ತೇ ಗೆಲ್ಯಾನ್ ! ಸಾಹಿತ್ಯದಲ್ಲೂ ಆಸಕ್ತಿ 
ಇಟ್ಟುಕೊಂಡಿದ್ದ ಇವರು ಖ್ಯಾತ ಆಂಗ್ಲ ಕಾದಂಬರಿಕಾರ ಜೇಮ್ಸ್ ಜಾಯ್ತನ ಮಸ್ತಕದ 
ಅಸಂಗತ ಪದವೊಂದನ್ನು ಈ ಮೂಲಕಣಗಳಿಗೆ ಕೊಟ್ಟರು. ಆ ಹೆಸರೇ ಕ್ವಾರ್ಕ್! 
ಅವರು ಮೊದಲು ಪ್ರತಿಪಾದಿಸಿದ್ದು 3 ಕ್ವಾರ್ಕ್ ಕಣಗಳು ( ಈಗ ಅವುಗಳ ಸಂಖ್ಯೆ 6). 
1940ರ ದಶಕದ ಮುಂಚೆ ಈ ವಿಜ್ಞಾನ ಹೆಚ್ಚು ಯೂರೋಪಿನಲ್ಲಿದ್ದು, ಕಣಗಳನ್ನು 
ಕಂಡುಹಿಡಿದಾಗ ಅವರು ಬಹಳ ಯೋಚಿಸಿ ನಾಮಕರಣ ಮಾಡಿದ್ದರು. ಆದರೆ 
1940ರ ನಂತರ ಈ ವಿಜ್ಞಾನ ಅಮೆರಿಕದಲ್ಲಿ ರಭಸದಿಂದ ಪ್ರಾರಂಭವಾಯಿತು. 
ಅಮೆರಿಕದವರು ಸರಳ ಮತ್ತು ವ್ಯಾವಹಾರಿಕ ಜೀವಿಗಳು. ಆದ್ದರಿಂದ ಸರಳ ಪದಗಳನ್ನೇ 
ಉಪಯೋಗಿಸಿಕೊಂಡರು - ಅದಕ್ಕೇ ಕ್ಯಾರ್ಕಿನ ಹೆಸರುಗಳೂ ಸರಳ ಮೇಲೆ ( ಅಪ್ ), 
ಕೆಳಗೆ ( ಡೌನ್) , ವಿಚಿತ್ರ ( ಸೇಂಜ್ ) , ಫಾರ್ಮ್ (ಮೋಹಕ), ಬಾಟಮ್ ಮತ್ತು 
ಟಾಪ್! 


down 


Up 


strange 


quarks 


ಚಿತ್ರ 17.6 : ಈಗಿನ ತಿಳುವಳಿಕೆಯ ಪ್ರಕಾರ 6 
ಕ್ಲಾರ್ಕ್‌ಗಳಿವೆ - ಮೇಲೆ: ಅಪ್, ಡೌನ್‌, ವಿಚಿತ್ರ 
( ಇವು ಮೂರು ಮೊದಲೇ ಪ್ರತಿಪಾದಿಸಲ್ಪಟ್ಟಿದ್ದವು) 
ಮತ್ತು ಕೆಳಗೆ: ಚಾರ್ಮ್, ಬಾಟಮ್ ಮತ್ತು 
ಟಾ ಮ್ , ಕ್ವಾರ್ಕ್ ಗಳ ನ್ನು ನೇರ ವಾಗಿ 
ಕಂಡುಹಿಡಿಯಲು ಆಗುವುದಿಲ್ಲ. ಅವುಗಳ 
ಸಹಿಯನ್ನು ಮಾತ್ರ ಹುಡುಕಬಹುದು. ಈಗ ಅದೇ 
ವಿಧಾನದಿಂದ ಈ ಆರೂ ಕ್ಲಾರ್ಕ್‌ಗಳನ್ನೂ 
ಪ್ರಯೋಗಶಾಲೆಯಲ್ಲಿ ಕಂಡುಹಿಡಿಯಲಾಗಿದೆ . 


bottom 


- can 


1Gಣ 


117 


ಪಾಪ , ಸ್ಫೂಟೊ - ವೈಜ್ಞಾನಿಕ ಲೇಖನಗಳ ಸಂಗ್ರಹ 


ಕ್ಲಾರ್ಕ್‌ಗಳಲ್ಲಿ ಏನು ಅತಿಶಯ ? ಬೇರೆ ಎಲ್ಲ ಕಣಗಳಿಗೂ ವಿದ್ಯುದಂಶದ 
ಮೌಲ್ಯ 1,- 1.0 ಈ ತರಹ ಇರುತ್ತದೆ. ಇವೆಲ್ಲಾ ಪೂರ್ಣಾಂಕಗಳು. ಆದರೆ ಕ್ಲಾರ್ಕ್‌ಗಳ 
ವಿದ್ಯುದಂಶದ ಮೌಲ್ಯಗಳು ಪೂರ್ಣಾಂಕಗಳಲ್ಲ! ಅವು 1/3 ಅಥವಾ 2 /3. ಈಗ 
ನ್ಯೂಟ್ರಾನ್ ಕಣ : ಒಂದು ಅಪ್ ಕ್ವಾರ್ಕ್ ಮತ್ತು 2 ಡೌನ್ ಕ್ವಾರ್ಕ್. ಒಟ್ಟು ವಿದ್ಯುದಂಶ 
+ 2 /3 -1/3 -1 /3 = 0 ಹಾಗೆಯೇ ಪ್ರೋಟಾನ್‌ನಲ್ಲಿ 2 'ಅಪ್' ಕ್ವಾರ್ಕ್ ಮತ್ತು 1 
'ಡನ್ ಕ್ವಾರ್ಕ್ . ಒಟ್ಟು ವಿದ್ಯುದಂಶ +1 ಗೆಲ್ಮಾನರ ಈ ಕ್ವಾರ್ಕಿನ ಪರಿಕಲ್ಪನೆ ನಿಜವಾಗಿಯೂ 
ಕ್ರಾಂತಿಕಾರಿ! 

ಹಳೆಯ ಕಣಗಳಲ್ಲಿ ಎಲೆಕ್ಟ್ರಾನ್ ಮಾತ್ರ ಮೂಲಕಣವಾಗಿ ಕಂಡುಬಂದಿತು. 
ಅದರ ಜೊತೆ ಹಿಂದೆಯೇ ( •1932) ಪ್ರತಿಪಾದಿಸಿದ್ದು ಬಹಳ ಸಮಯದ ( 1995) 
ನಂತರ ಪ್ರಯೋಗಗಳಲ್ಲಿ ಕಾಣಸಿಕ್ಕ ನ್ಯೂಟ್ರಿನೋ ಕೂಡ ಮೂಲಕಣವೆಂದು 
ಗಣಿಸಲಾಗುತ್ತದೆ. ಒಂದು ಕಣವಿದ್ದರೆ, ಅದರ ವಿರುದ್ದ ಕಣವೂ ಇರಬೇಕೆಂಬುದು 
ಪ್ರಕೃತಿ ನಿಯಮ . ವಿರುದ್ದ ಕಣ ಮುಕ್ಕಾಲು ಭಾಗ ಕಣವನ್ನು ಹೋಲಿದರೂ , ಎಲ್ಲೋ 
ಒಂದು ಗುಣದಲ್ಲಿ ವ್ಯತ್ಯಾಸವಿರುತ್ತದೆ . ಈಗ ಎಲೆಕ್ಟ್ರಾನ್ ಕಣ ಋಣ ವಿದ್ಯುದಂಶದ 
ಕಣ; ಅದರ ವಿರುದ್ದ ಕಣಕ್ಕೆ ಪಾಸಿಟ್ರಾನ್ ಎಂಬ ಹೆಸರು. ಇವೆರಡರ ದ್ರವ್ಯರಾಶಿ 
( ತೂಕ) ಇತ್ಯಾದಿ ಎಲ್ಲ ಒಂದೆ; ಆದರೆ ಪಾಸಿಟ್ರಾನ್ ವಿದ್ಯುದಂಶ ಧನ. 


'ಸ್ಪಿನ್ ' ಎಂಬ ಗುಣವನ್ನು ಆಧರಿಸಿ ಒಂದು ಸ್ಥಳದಲ್ಲಿ ಎಷ್ಟು ಕಣಗಳು 
ಇರಬಹುದೆಂಬ ಯೋಜನೆಯ ಪ್ರಕಾರವೂ ಕಣಗಳನ್ನು ವಿಂಗಡಿಸಬಹುದು. ವಿಜ್ಞಾನಿ 
ಪೌಲಿಯವರ ಪ್ರಖ್ಯಾತ ಸೂತ್ರದ ಪ್ರಕಾರ ಒಂದು ಜಾಗದಲ್ಲಿ ಒಂದೇ ಎಲೆಕ್ಟ್ರಾನ್ 
ಮಾತ್ರ ಇರಲು ಸಾಧ್ಯ. ಇಂತಹ ಕಣಗಳಿಗೆ ಫರ್ಮಿಯಾನ್ - ಫರ್ಮಿ ಕಣಗಳು 
( ಫರ್ಮಿಯವರು 20ನೆಯ ಶತಮಾನದ ಒಬ್ಬ ಮಹಾವಿಜ್ಞಾನಿ) ಎಂಬ ಹೆಸರು. 
ಆದರೆ ಬೆಳಕಿನ ಫೋಟಾನ್ ತರಹದ ಕಣಗಳು ಎಷ್ಟು ಬೇಕಾದರೂ ಒಂದೇ 
ಜಾಗದಲ್ಲಿರಬಹುದು. ಅವುಗಳೇ ಬೋಸಾನ್ ಕಣಗಳು ! ಈ ವೈಶಿಷ್ಟ್ಯವನ್ನೇ ಸತ್ಯೇನ್ 
ಬೋಸ್ ಕಂಡುಹಿಡಿದಿದ್ದು! ಪಾಶ್ಚಿಮಾತ್ಯ ದೇಶಗಳಲ್ಲಿ ರೈಲು ಬಸ್‌ಗಳಲ್ಲಿ ಒಬ್ಬರಿಗೆ 
ಜಾಗವಿದ್ದರೆ ಅಲ್ಲಿ ಒಬ್ಬರೇ ಕೂರುವುದು . ಆದರೆ ನಮ್ಮಲ್ಲಿ ಒಬ್ಬರಿಗೆ ಇರುವ ಜಾಗದಲ್ಲಿ 
2 ,3 ,4 .ಕೂಡ ಕುಳಿತುಕೊಳ್ಳುತ್ತಾರೆ. ಈ ಹೋಲಿಕೆಯಲ್ಲಿ ನಾವು ಬೋಸಾನ್‌ಗಳು, 
ಅವರು ಫರ್ಮಿ ಕಣಗಳು! 


ಸಂಪೂರ್ಣ ಕಣ ಸಿದ್ದಾಂತದಲ್ಲಿ ಕಣಗಳೆಲ್ಲ ತಮ್ಮ ತೂಕವನ್ನು ಹೇಗೆ 
ಗಳಿಸುತ್ತವೆ ಎಂಬ ಪ್ರಶ್ನೆಗೆ ಉತ್ತರಕೊಟ್ಟವರು ಇಂಗ್ಲೆಂಡಿನ ರಾಬರ್ಟ್ ಹಿಗ್ಸ್ ಎಂಬ 
ಭೌತವಿಜ್ಞಾನಿ .ಎಲ್ಲೆಲ್ಲೂ ಹರಡಿರುವ ಈ ಹಿಗ್ಸ್ ಕ್ಷೇತ್ರದಲ್ಲಿ ಚಲಿಸಿ ಕಣಗಳು ಶಕ್ತಿಯನ್ನು 
ರಾಶಿರೂಪದಲ್ಲಿ ಗಳಿಸುತ್ತವೆ. ವಿದ್ಯುತ್ಕಾಂತ ಕ್ಷೇತ್ರದ ಪ್ರತಿನಿಧಿ ನಮ್ಮ ಪರಿಚಿತ ಫೋಟಾನ್ 
ಕಣ . ಹಾಗೆಯೇ ಹಿರ್ ಕ್ಷೇತ್ರದ ಪ್ರತಿನಿಧಿ ಹಿಗ್ಸ್ ಬೋಸಾನ್, ಈ ಕಣವನ್ನು ಪ್ರಾಯಶಃ 


118 


ಇಂಡಿಗೋ ಸೈನ್ಸ್ ಕ್ಲಾಸಿಕ್ಸ್ 


ಚಿತ್ರ 17.7 : ಹಿಗ್ಸ್ ಕ್ಷೇತ್ರಕ್ಕೆ 
ಒಂದು ಉದಾಹರಣೆ - 
ನಾಯಕಿ ( ಸಿನೆಮಾ ತಾರೆ ) 
ಸ ಭ ಗೆ ಬಂದಾಗ ಜನ 
ಅವರನ್ನು ಸುತ್ತುತ್ತಾರೆ. ಈ 
ರೀತಿ ನಾಯಕಿ 'ತೂಕ' 
ಗಳಿಸುತ್ತಾರೆ . 


ಹೀಗೆ ವಿವರಿಸಬಹುದು; ಒಬ್ಬ ನಾಯಕ/ಸಿನೆಮಾ ತಾರೆ ಸಭಾ ಮಂದಿರದ ಒಳಗೆ 
ಬರುತ್ತಾನೆ. ತಕ್ಷಣ ಜನ ಅವನನ್ನು ಸುತ್ತುತ್ತಾರೆ. ಹೀಗೆ ಆ ನಾಯಕ 'ತೂಕ ಗಳಿಸುತ್ತಾನೆ. 
ಹಿಗ್ಸ್ ಪ್ರಭಾವಿತ ಕ್ಷೇತ್ರ ಸಭಾಮಂದಿರದ ಜನರಂತೆ; ಎಲ್ಲೆಲ್ಲೂ ಹರಡಿರುತ್ತದೆ. ಎಲೆಕ್ಟ್ರಾನ್ 
ಅಥವಾ ಕ್ವಾರ್ಕ್ ಕಣ ಆ ನಾಯಕನಂತೆ! ಈ ಕಣಸಿದ್ದಾಂತ ನಿಜವಾಗಿಯೂ 
ಸಂಪೂರ್ಣವಾಗಲು ಇನ್ನು ಈ ದೇವಕಣ ಮಾತ್ರ ಕಂಡುಹಿಡಿಯಬೇಕಾಗಿದೆ . 

( ವಿಜಯ ಕರ್ನಾಟಕ 22 - 01 - 2012 ) 


ಇಂದಿನ ಮಾಹಿತಿ 


- ಜೂನ್ 2012ರಲ್ಲಿ ಹಿಗ್‌ ಬೋಸಾನ್ ಎಲ್.ಎಚ್. ಸಿ. ಯಂತ್ರದ 
ಪ್ರಯೋಗಗಳಲ್ಲಿ ಯಾವ ಅನುಮಾನವೂ ಇಲ್ಲದೆ ಕಂಡುಹಿಡಿಯಲಾಯಿತು. ಅದಲ್ಲದೆ 
ಈ ಹಿಗ್ಸ್ ಬೋಸಾನ್ ಸಿದ್ದಾಂತಕ್ಕಾಗಿ ಪೀಟರ್ ಹಿಗ್ಸ್ ಮತ್ತು ಫ್ರಾನ್ನಾ ಎನ್ಗರ್ಟ್ 
ಅವರಿಗೆ 2013ರ ನೊಬೆಲ್ ಪ್ರಶಸ್ತಿಯೂ ಸಿಕ್ಕಿತು. 


- ಜೂನ್ 2014ರಲ್ಲಿ 2 ವರ್ಷಗಳ ಪ್ರಯೋಗಗಳ ಪರಿಣಾಮವನ್ನು 
ವಿಜ್ಞಾನಿಗಳು ವಿವರಿಸಿದರು. ಹಿಗ್ಸ್ ಬೋಸಾನ್‌ನ ದ್ರವ್ಯರಾಶಿ 125.03 ಜಿ ಇ ವಿ 
ಎಂದು ನಿಖರವಾಗಿ ತಿಳಿದುಬಂದಿದೆ . ಆ ಮೌಲ್ಯ 0 . 2 % ಮಾತ್ರ ತಪ್ಪಿರಬಹುದು. 
ಅದು ಹೇಗೆಕ್ಷಯಿಸುತ್ತದೆ ಮತ್ತು ಅದು ಎಷ್ಟು ಸಮಯ ಜೀವಿಸುತ್ತಿರುತ್ತದೆ ಇತ್ಯಾದಿ 
ವಿವರಗಳೂ ನಿಖರವಾಗುತ್ತಿವೆ. ಈ ಹಿಗ್ಸ್ ಬೋಸಾನ್ ಸಾಮಾನ್ಯವಾಗಿ ಎರಡು 
ಫೋಟಾನ್‌ಗಳಿಗೆ ಕ್ಷಯಿಸುತ್ತದೆ. ಕಣ ಸಿದ್ದಾಂತದ ಪ್ರಕಾರ ಇದೇ ಈ ಬೋಸಾನ್‌ನ 
ನಡವಳಿಕೆ, ಈ ವರ್ಷ ಮತ್ತೆ ಪ್ರಯೋಗಗಳು ಪ್ರಾರಂಭವಾಗಿ ಸ್ವಾರಸ್ಯದ ಸುದ್ದಿಗಳು 
ಬರಬಹುದು. 


119 


ಇಂಡಿಗೋ ಮಲ್ಟಿಮೀಡಿಯಾ 

ಪ್ರಕಟಿಸಿರುವ ಇತರ ಕೃತಿಗಳು 
ಕಲ್ಬಂಮೇಷ್ಟ್ರು ಉಳ್ಳವರು ರ್ಶ 


ಬಿಸಿಕಸಭೆ 


ಇಲ್ಲಂವA 


ಭಂಧರ್ಭನಗಳ ಗುಚ್ಛ 


ಎಂ . ಜಿ, ಶುಭಮಂಗಳ - 


ಇಂಡಿಗೊ 


ಸಾ . ಎಸ್. ಆರ್ , ಸುಕೃಷ್ಣನ್ 


ಸಾ ಎ . Keyskox/ ಕಾಮ್ 


ಇಂಡಿಗೋ 


Indigo Science Classics 


PIONEERS OF 
MODERN ASTRONOMY 


Life and Work of 
VISIONARY CHEMISTS 


C . Sivaram 
Kenath Arun 
Kiren 0 . V . 


Prof. Gopalpur Nagendrappa 


INDIGO 


INDIGO 


ನಂ .10 /1, 11ನೇ ಮುಖ್ಯರ ಪ್ರಕಾಶನಗರ , ಬೆಂಗಳೂರು- 21 . 
ಇ - ಮೇಲ್ : indigobookhouse @gail .com ಫೋನ್ : 080 2574 4498 

ಮೊಬೈಲ್ : + 91 97381 81827, 96205 11948 


ಈ ಕೃತಿಯಲ್ಲಿರುವ ಅನೇಕ ಲೇಖನಗಳು ಪ್ರತ್ಯಕ್ಷವಾಗಿ ಅಥವಾ 
ಪರೋಕ್ಷವಾಗಿ ಮಾನವನಿಗೆ ಸಂಬಂಧಪಟ್ಟಿವೆ. ವಿಜ್ಞಾನಗಳಲ್ಲೆಲ್ಲ 
ಖಗೋಳವಿಜ್ಞಾನ ಹೆಚ್ಚಾಗಿ ಮನುಷ್ಯನನ್ನು ತಟ್ಟುತ್ತದೆ. ಇದರಿಂದಲೇ 
ಮಾನವನಿಗೆ ಅದರ ಬಗ್ಗೆ ಕುತೂಹಲವೂ ಹೆಚ್ಚು. ಧೂಮಕೇತು, 
ಸೂಪರ್ನೋವಾ, ಹೊರಗ್ರಹ ಜೀವಿಗಳು, ದೇವಕಣ, ಹಾರಾಡುವ 
ತಟ್ಟೆಗಳು, ಮಂಗಳದಲ್ಲಿ ಮನುಷ್ಯದಂತಹ ಹಲವಾರು ವಿಚಾರಗಳ 
ಕುರಿತ ಕುತೂಹಲ ತಣಿಸಬಲ್ಲ ಸಾಕಷ್ಟು ಮಾಹಿತಿ ಕೃತಿಯಲ್ಲಿದೆ. 
ಲೇಖನಗಳಿಗೆ ಪೂರಕವಾದ ಸಾಕಷ್ಟು ಚಿತ್ರಗಳು ಓದುಗರನ್ನು 
ಹಿಡಿದಿಡುತ್ತದೆ. ಅದಷ್ಟೇ ಅಲ್ಲದೆ ಭೌತವಿಜ್ಞಾನದ ಹೊಸ 
ಸಂಶೋಧನೆಗಳ ಕುರಿತು ಕೆಲವು ಲೇಖನಗಳು ಇವೆ. 
ಕೃತಿಯ ಲೇಖಕರಾಗಿರುವ ಹಿರಿಯ ಖಗೋಳ ವಿಜ್ಞಾನಿ 
ಪಾಲಹಳ್ಳಿ ವಿಶ್ವನಾಥ್ ಅವರು ಭಾರತ ಮತ್ತು ಅಮೆರಿಕದಲ್ಲಿ 
ಹಲವಾರು ಭೌತವಿಜ್ಞಾನ ಮತ್ತು ಖಗೋಳ ವಿಜ್ಞಾನದ 
ಪ್ರಯೋಗಗಳಲ್ಲಿ ಭಾಗಿಯಾಗಿದ್ದರು. ಮೈಸೂರು ಮತ್ತು ಮಿಶಿಗನ್ 
ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿ ಅನಂತರ ಮುಂಬಯಿಯ 
ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ ( ಐ. ಐ.ಎಫ್ .ಆರ್.) ಯಲ್ಲಿ 
ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಗ್ರಾಮಾಂತರ 
ಪ್ರದೇಶಗಳಲ್ಲಿ ಬುದ್ದಿವಂತ ಯುವಜನರನ್ನು ತಲುಪಲು ವೈಜ್ಞಾನಿಕ 
ಸಂವಹನ ದೇಶೀಯ ಭಾಷೆಗಳಲ್ಲಿ ಇದ್ದರೆ ಉತ್ತಮ ಎನ್ನುವ ಇವರು 
ಕೆಲವು ವರ್ಷಗಳಿಂದ ಕನ್ನಡದಲ್ಲಿ ವಿಜ್ಞಾನ ಪ್ರಚಾರ ಕಾರ್ಯವನ್ನು 
ಮಾಡುತ್ತಿದ್ದಾರೆ . ಕನ್ನಡದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದ 
ಪುಸ್ತಕಗಳನ್ನು ಹಾಗೂ 200ಕ್ಕೂ ಹೆಚ್ಚು ವೈಜ್ಞಾನಿಕ ಬರಹಗಳನ್ನು 
ಪ್ರಕಟಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು " ಆಕಾಶದಲ್ಲೊಂದು ಮನೆ", 
" ಕಣ ಕಣ ದೇವಕಣ", "ಭೂಮಿಯಿಂದ ಬಾನಿನತ್ತ , “ ಖಗೊಳ 
ವಿಜ್ಞಾನದ ಕಥೆ (ಅನುವಾದ)". 


“ ಇದು ಸ್ವಾರಸ್ಯಕರ ಮಾಹಿತಿಯುಳ್ಳ ಉತ್ತಮ ಕೃತಿ. ಸ್ವತಃ 
ವಿಜ್ಞಾನಿಯಾಗಿರುವ ಲೇಖಕರು ಒಂದು ಸನ್ನಿವೇಶದ ಹಲವು 
ಮಗ್ಗಲುಗಳನ್ನು ಒಟ್ಟಾರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ವಿಜ್ಞಾನ 
ಬೆಳೆದು ಬಂದ ರೀತಿಯನ್ನು ಬಿಂಬಿಸಿದ್ದಾರೆ. 
ಇತ್ತೀಚಿನ ವಿದ್ಯಮಾನಗಳನ್ನೂ ಒಳಗೊಂಡಿರುವ ಕೃತಿ ಓದುಗರ 
ಆಸಕ್ತಿ ಕೆರಳಿಸುವಂತಿದೆ ”. 

- ಡಾ || ಹೆಚ್ .ಎಸ್. ಗಣೇಶ ಭಟ್ಟ 

ಶಿಕ್ಷಣ ತಜ್ಞರು 


ಇಂಡಿಗೋ ಮಲ್ಲಮೀಡಿಯಾ 
ನಂ. 10 /1, 11ನೇ ಮುಖ್ಯರಸ್ತೆ, 
ಪ್ರಕಾಶನಗರ, ಬೆಂಗಳೂರು - 21 . 
ಇ - ಮೇಲ್ : indigobookhouse @ gmail. com 


ರೂ .90 / 


